ರಾಮಧಾನ್ಯ ಚರಿತ್ರ 


ಶರಧಿಶಯನ ಮುಕುಂದ ಸಚರಾ 

ಚರಭರಿತ ನಿರ್ಗುಣ ನಿರಾಮಯ 

ಸುರ ನರೋರಗ ವಂದ್ಯ ವರಪುರದಾದಿಕೇಶವನ 
ಚರಣದಂಕಿತಮಾಗಿ ಹೇಳಿದ 

ಪರಮ ಧಾನ್ಯದ ಚರಿತೆ ಸಂತತ 
ಧರೆಯೊಳಿಂತೊಪ್ಪಿಹುದು ಆಚಂದ್ರಾರ್ಕ ಪರಿಯಂತ। 


ರಾಮಧಾನ್ಯ ಚರಿತ್ರೆ 


ಶ್ರೀ ರಮಾಪತಿ ಸಿಂಧುಶಯನ ಮು 

ರಾರಿ ಮುನಿಕುಲ ಪೂಜಿತಾಂಘ್ರ ಸ 

ರೋರುಹಾಕ್ಷ ಸುದರ್ಶನಾಂಕಿತ ದೇವ ಭವದೂರ 
ಮಾರಪಿತ ಕೌಸಲಾದೇವಿ ಕು 

ಮಾರ ರಘುಕುಲ ರಾಮನ್ಯಪ ವರ 

ಪೌರ ಚೆನ್ನಿಗರಾಯ ಪಾಲಿಸು ಸಕಲ ಸಜ್ಜನರ 


ಗಿರಿಜೆಯರಸನ ಭಜಿಸಿ ಲಕ್ಷ್ಮೀ 

ವರನ ಪಾದಾಂಬುಜಕೆ ವಂದಿಸಿ 

ಕರಿಮುಖನ ಬಲಗೊಂಡು ಗೀರ್ವಾಣಿಗೆ ನಮಸ್ಕರಿಸಿ 
ಗುರುವಿನಂಘಿಗೆ ನಮಿಸಿ ಸತ್ಯವ 

ವರರ ಮನದಲಿ ನೆನೆದು ವರಪುರ 

ದರಸನನು ಕೊಂಡಾಡಿ ಪೇಳುವೆನೀ ಮಹಾಕಥೆಯ 


ರಾಮಧಾನ್ಯದ ಕೃತಿಯನೀ ಜನ 
ದಾಮವೆಲ್ಲಾದರಿಸುವಂದದಿ 

ಭೂಮಿಗಚ್ಚರಿಯಾಗಿ ಪೇಳುವೆನೀ ಮಹಾಕಥೆಯ 
ಪ್ರೇಮದಿಂದಾದರಿಸಿ ಕೇಳ್ದ ಸ 

ನಾಮರಿಗೆ ಸತ್ಸರುಣದಲಿ ರಘು 

ರಾಮ ಪಾಲಿಸಿಕೊಡುವ ಮನದಲಿ ಇಷ್ಟಸಂಪದವ 


ಧರೆಯನೆಲ್ಲವ ಸೋತು ಜೂಜಲಿ 
ಕುರುಪತಿಗೆ ಕೈದಳಿಸಿ ತಮ್ಮಂ 


ದಿರು ಸಹಿತ ಧರ್ಮಜನು ಕಾಮ್ಯಕ ವನದೊಳಿರುತಿರಲು 


ಪರಮ ಯಖಷಿ ಶಾಂಡಿಲ್ಯ ಮುನಿ ಸ 


(೧ 


೨ 


|೩| 


ಕನಕ ಸಾಹಿತ್ಯ ದರ್ಶನ-೨ 


ತ್ಯರುಣದಲಿ ನಡೆತಂದನಲ್ಲಿಗೆ 
ವರ ತಪೋಧನರೊಡನೆ ಕಾಣಿಸಿಕೊಂಡನುಚಿತದಲಿ 


ಧರಣಿಪತಿ ಯಮಸೂನು ತಮ್ಮಂ 

ದಿರು ಸಹಿತಲಿದಿರೆದ್ದು ಮುನಿಪನ 
ಚರಣಕಾನತನಾಗಿ ಕೈಮುಗಿದಿರಲು ಧರ್ಮಜನ 
ಕರೆದು ಲಾಲಿಸಿ ಕುಳ್ಳಿರಿಸಿ ಸ 

ತ್ಯರುಣದಲಿ ಮುನಿ ನುಡಿದನೆಲೆ ನೃಪ 

ಸಿರಿ ದರಿದ್ರತೆ ನಿಲದು ಪರಿಹರವಹುದು ಕೇಳೆಂದ 


ದೇವಯಷಿಗಳು ನಿಮ್ಮ ಕರುಣಾ 
ಭಾವವೆಮ್ಮಲ್ಲಿರಲು ನಮಗಿ 

ನ್ನಾವ ಕಷ್ಟದ ಬಳಕೆದೋರದು ನಿಮ್ಮ ದರುಶನದಿ 
ಪಾವನರು ನಾವಾದೆವೆಮಗಿ 

ನ್ನಾವ ಬುದ್ಧಿಯನರುಹುವಿರಿಯದ 

ನೀವು ಪೇಳೆನೆ ನಸುನಗುತ ಮುನಿನಾಥನಿಂತೆಂದ 


ಧಾರುಣಿಯೊಳರಸುಗಳು ನಾಲ್ವರು 

ಭೂರಿ ಸತ್ಯವ್ರತರು ನಳನೃಪ 

ಧೀರ ರಾಮ ಯುಧಿಷ್ಠಿರ ಹರಿಶ್ಚಂದ್ರರಿವರೆಂದು 
ಸಾರುತಿದೆ ಜಗವೆಲ್ಲ ನಿಮ್ಮನು 

ದಾರನಿದರೊಳು ರಘುಪತಿಯು ಗುಣ 

ಹಾರ ಧರ್ಮವ ಪಾಲಿಸಿದ ನರೆದಲೆಗೆ ವ್ರಿಹಿಯರಿಗೆ 


ಎನಲು ರಾಮಚರಿತ್ರೆಯನು ನೀ 
ವೆನಗೆ ಪೇಳಿದಡಾಲಿಸುವೆನೆನೆ 


ಮನದೊಳಗೆ ತಾ ನಸುನಗುತ ಶಾ೦ಡಿಲ್ಯನು ಯುಧಿಷ್ಠಿರಗೆ 


ಅನುನಯದೊಳಾದರಿಸಿ ರಘುನಂ 


(೪ 


೫ 


(೬ 


1೭ 


ರಾಮಧಾನ್ಯ ಚರಿತ್ರೆ ೩೭ 


ದನನ ಚರಿತೆಯನರುಹಿ ಭೂಪನ 
ಮನಸಿನಲ್ಲಿರುವಂತೆ ವಿಸ್ತರಿಸಿದ ಮಹಾಕಥೆಯ (೮, 


ಕೇಳು ಕುಂತೀತನಯ ಗಂಗಾ 

ಕೂಲದುತ್ತರ ಭಾಗದಲಿ ವಿ 

ಶಾಲ ವಿಭವದೊಳೆಸೆವಯೋಧ್ಯಾನಗರವಾ ಪುರವ 

ಪಾಲಿಸುವ ದಿನಕರ ಕುಲಾನ್ಹಯ 

ಶೀಲ ದಶರಥನಾ ಮಹೀಲೋ 

ಲಲೋಚನೆ ಕೌಸಲ್ಯೆ ದೇವಿ ಸುಮಿತ್ರೆ ಕೈಕೆಯರು (1 


ದಶರಥಗೆ ಕೌಸಲೆಗೆ ಜನಿಸಿದ 

ರಸಿಕ ಗುಣನಿಧಿ ರಾಮನೃಪನಾ 

ಅಸುರೆ ತಾಟಕಿಯೊರಸಿ ಮಾರೀಚನ ಸುಬಾಹುವನು 

ಕುಸುರಿದರಿದಾ ಮುನಿಮುಖವ ರ 

ಕಿಸಿಯಹಲ್ಲಾ ಶಾಪವನು ಖಂಡಿಸಿ 

ಯೃ Fo) 

ಅಸಮನನುಜನು ಮುನಿಪ ಸಹಿತಾ ಮಿಧಿಳೆಗೈದಿದನು ೧01 


ಹರನ ಧನುವೇರಿಸಿದ ಸೀತೆಯ 

ವರಮುಹೂರ್ತದಿ ವರಿಸಿ ತಮ್ಮಂ 

ದಿರು ನಿಜಾಂಗನೆ ಸಹಿತ ಮಿಥಿಳಾಪುರವ ಹೊರವಂಟ 

ಬರುವ ಮಾರ್ಗಾಂತರದಿ ಕಂಡನು 

ಪರಶುರಾಮನ ಗೆಲಿದಯೋಧ್ಯಾ 

ಪುರವ ಹೊಕ್ಕನು ರಾಜತೇಜದಿ ಸುರರು ನಲಿದಾಡೆ [eel 


ಕೇಳು ಧರ್ಮಜ ನಿಮ್ಮವೋಲ್‌ ಏಪಿ 

ನಾಲಯದ ಸಿರಿ ಸಂಭವಿಸೆ ಜನ 

ಪಾಲ ರಾಮನು ಪಿತೃವಚನ ಪಾಲನೆಯ ನೇಮದಲಿ 
ಬಾಲಕಿಯನೊಡಗೊಂಡು ಸತ್ಯವ 


೩೮ 


ಕನಕ ಸಾಹಿತ್ಯ ದರ್ಶನ-೨ 


ಪಾಲಿಸುತ ಲಕ್ಷ್ಮಣನ ಕೂಡೆ ನಿ 


ಜಾಲಯವ ಹೊರವಂಟು ಹೊಕ್ಕನು ಘೋರ ಕಾನನವ 


ಭರತನನು ಸಂತೈಸಿ ಕಾಕಾ 
ಸುರನ ಪ್ರಾಣವ ಕಾಯ್ದು ದಾನವ 


ತರುಣಿ ನಾಸಿಕವರಿದು ಮಾಯಾಮೃಗವ ಸಂಹರಿಸಿ 


ಸರಸಿಜಾಕ್ಷಿಯನಗಲಿ ಮಾರ್ಗಾಂ 
ತರದಿ ಕಂಡ ಜಟಾಯುವನು ಮನ 
ಮರುಗಿ ವೃತ್ತಾಂತವನು ತಿಳಿದವನಲ್ಲಿ ಗತಗೊಳಿಸಿ 


ಅಲ್ಲಿ ಶೋಕೋದ್ರೇಕದಲಿ ಕರ 

ಪಲ್ಲವದ ಕದಪಿನಲಿ ಊರ್ಮಿಳೆ 
ವಲ್ಲಭನನೊಡಗೊಂಡು ಕಿಷ್ಠಿಂಧಾದಿಗೈತಂದು 
ಅಲ್ಲಿ ಸಂಭಾಷಿಸಿದ ರವಿಸುತ 

ನಲ್ಲಿ ವಾಲಿಯ ಮಡುಹಿ ವಾನರ 

ರೆಲ್ಲರನು ಕೈಕೊಂಡು ನಡೆದನು ಮುಂದೆ ದಕ್ಷಿಣಕೆ 


ವಾರುಧಿಯ ಬಂಧಿಸಿದ ಸೇನಾ 

ಭಾರದಲಿ ನಡೆತಂದು ಲಂಕೆಯ 

ಸೇರಿ ಮುತ್ತಿಗೆವಿಡಿದು ರಾವಣ ಕುಂಭಕರ್ಣರನು 
ಭೂರಿಬಾಣದೊಳೊರಸಿ ದಾನವ 

ವೀರರನು ಪರಿಹರಿಸಿ ರಘುನೃಪ 

ವಾರಣನು ಪಟ್ಟವನು ಕಟ್ಟಿದನಾ ವಿಭೀಷಣಗೆ 


ಧರಣಿಸುತೆಯನು ಕರೆಸಿ ದೇವಾ 
ಸುರರುಲಿಯಲು ವಿಭೀಷಣಗೆ ವಿ 


ಸ್ಮರಿಸಿ ಪೇಳಿದ ಪುರಕೆ ಪಯಣವ ಮಾಡು ನೀನೆನಲು 


ಕರೆಸಿದನು ನಿಜಮಂತ್ರಿ ಕರಿ ರಥ 


1೧೨1 


೧೩ 


(೧೪। 


(೧೫ 


ರಾಮಧಾನ್ಯ ಚರಿತ್ರೆ ೩೯ 


ತುರಗ ಪಾಯ್ಬಳವಾಕ್ಷಣವೆ 
ನೆರೆದುದಗಣಿತ ವೀರದಾನವ ಸೇನೆ ನಿಮಿಷದಲಿ ೧೬ 


ಹರುಷದಲಿ ತರಿಸಿದ ಕುಬೇರನ 

ವರ ರಥವ ಮೇಳೈಸಿ ದೇವರ 

ಸಿರಿಪದಾ೦ಬುಜಕರ್ಪಿಸಲು ಶ್ರೀರಾಮ ನಸುನಗುತ 

ಕರೆಸಿ ಲಕ್ಷ್ಮಣದೇವನನು ನಿಜ 

ತರುಣಿ ಸಹಿತೇರಿದ ವರೂಥವ 

ತರಣಿಸುತ ಹನುಮಂತ ಜಾಂಬವರೈದಿತೊಗ್ಗಿನಲಿ ೧೭ 


ಅಂಗದನು ನಳ ನೀಲ ಶತಬಲಿ 

ತುಂಗ ವಿಕ್ರಮ ಸುಷೇಣನಾ ಫ್ಷ 

ವಂಗ ಗವಯ ಗವಾಕ್ಷ ಮೊದಲಾದಖಿಳ ವಾನರರು 

ಸಂಗಡಿಸಿ ನೆರೆದುದು ಮಹಾಸಮ 

ರಂಗವೀರರು ಮೋಹಿಸಿದ ರಘು 

ಪುಂಗವನ ರಥದೊಡನೆ ನಡೆದುದು ಮುಂದೆ ಸಂದಣಿಸಿ (೧೮ 


ಧಾರುಣೀಪತಿ ಕೇಳು ಲಂಕೆಯ 

ವೀರದಾನವ ಭಟರು ಪುರಜನ 

ಪೌರಜನ ಸಹಿತಾ ವಿಭೀಷಣನೊಡನೆ ಮೇಳೈಸಿ 
ಭೂರಿಬಲವೈತರುತಲಿರೆ ರಣ 

ಭೇರಿ ದಂಧಣಧಣರೆನಲು ಮಿಗೆ 

ಚೀರಿದವು ಕಹಳೆಗಳು ದಿಕ್ಬಾಲಕರ ಬೆದರಿಸಿತು ೧೯! 


ತಡೆಯದೈತಂದುಭಯಬಲ ಸಂ 

ಗಡಿಸಿ ಬರುತಿರೆ ಮುಂದೆ ಸೇತುವ 

ಮಡದಿಗೆಲ್ಲವ ತೋರಿಸುತ ನೆರೆ ಕಡಲ ದಾಂಟಿದರು 
ನಡೆದು ರಾಮೇಶ್ವರದ ಬಳಿಯಲಿ 


೪೦ 


ಕನಕ ಸಾಹಿತ್ಯ ದರ್ಶನ-೨ 


ಮೃಡನ ಪೂಜಿಸಿ ಭಕ್ತಿಭಾವದ 
ಸಡಗರದಿ ವಾಲ್ಮೀಕಿಯಾಶ್ರಮಕ್ಕೆದಿದನು ನೃಪತಿ 


ಅಲ್ಲಿ ನೆರೆದ ಮಹಾಮುನೀಶ್ವರ 

ರೆಲ್ಲರನು ಸತ್ಕರಿಸಿ ಜಾನಕಿ 

ವಲ್ಲಭನು ನಡೆತಂದನಾ ಮುಚುಕುಂದನಾಶ್ರಮಕೆ 
ಸಡಿಲದುನ್ನತ ಬಲಸಮೇತದಿ 

ಕಡಲ ಕಂಡನು ಪಂಚನದಿಯೊಳ್‌ 

ಬಿಡದೆ ಪಲ್ಲೈಸಿರುವ ಫಲ ವಸ್ತುಗಳ ಸಂಭ್ರಮದಿ 


ಆ ಮಹಾವನದೊಳಗೆ ಸುಭಟ 

ಸ್ತೋಮವಿಳಿದುದು ಪಾಳೆಯದ ಸಂ 
ಗ್ರಾಮದಿದಿರಲಿ ಗುಡಿಗುಡಾರ೦ಗಳು ವಿರಾಜಿಸಿತು 
ರಾಮಣೇಯಕ ರಚನೆಯಲಿ ಸು 
ತ್ರಾಮನೋಲಗದಂತೆ ರಘುಕುಲ 

ರಾಮನೈದಿರೆ ಬಂದು ಕಂಡರು ಸಕಲ ಮುನಿವರರು 


ಕೌಶಿಕನು ಜಮದಗ್ನಿ ಜನ್ನು ಪ 

ರಾಶರನು ಜಾಬಾಲಿ ಭೃಗು ದೂ 

ರ್ವಾಸ ಗೌತಮನಾದಿಯಾದ ಸಮಸ್ತ ಮುನಿವರರು 
ಭಾಸುರದ ತೇಜದಲಿ ತಮ್ಮ ನಿ 

ವಾಸವನು ಹೊರವಂಟು ಬಂದರು 
ದಾಶರಥಿಯನು ಕಂಡು ಹರಸಿದರಕ್ಷತೆಯ ತಳಿದು 


ರಾಮ ದಶರಥ ತನಯ ರಘುಕುಲ 

ಸೋಮ ಸನೃತ ಸನಾಮನಾಹವ 

ಭೀಮ ಸುಜನ ಪ್ರೇಮ ಜಗದಭಿರಾಮ ನಿಸ್ಸೀಮ 
ತಾಮರಸದಳ ನಯನ ದೇವ 


1901 


IO 


(೨೨/ 


೨೩ 


ರಾಮಧಾನ್ಯ ಚರಿತ್ರೆ ೪೧ 


ಪ್ರೇಮ ಸುರಕುಲ ಮೌಳಿವಂದಿತ 
ಪ್ರೇಮದಿಂದಲಿ ಪಾಲಿಸೆನ್ನುತಲವರು ಪೊಗಳಿದರು ೨೪ 


ದೇವಿ ಜಾನಕಿ ಸಹಿತ ವನದಲಿ 

ನೀವು ಕಷ್ಟವ ಬಳಸಿ ಭಕ್ತರ 

ಕಾವ ಹದನನು ನೆನೆದು ವಾನರ ಬಲಸಮೇತದಲಿ 

ರಾವಣನ ಸಂಹರಿಸಿ ಲಂಕೆಯ 

ನಾ ವಿಭೀಷಣಗಿತ್ತು ನಮ್ಮನು 

ದೇವ ಪಾಲಿಸೆ ಬಂದಯೆಂದುಪಚರಿಸಿದರು ನೃಪನ ೨೫1 


ಸಾರಹೃದಯರು ನೀವು ನಮಗುಪ 

ಚಾರವೇಕಿದು ನಿಮ್ಮಡಿಯ ಕರು 

ಣಾರಸವೆ ಸಲಹುವುದು ನಮ್ಮನು ಸಾಕದಂತಿರಲಿ 

ಆರಿಗುಂಟಿದು ನಿಮ್ಮ ದರುಶನ 

ಸೇರಿತೆಮಗಿಂದಿನಲಿಯೆಂದುಪ 

ಚಾರದಿಂ ಸತ್ಕರಿಸಿ ಕುಳ್ಳಿರಿಸಿದನು ಮುನಿವರರ ೨೬, 


ಎಡದ ಕಡೆಯಲಿ ಕಪಿಕುಲೇಂದನ 

ಗಡಣ ಬಲದಲಿ ರಾವಣಾನುಜ 

ಸಡಗರದಿ ಮುನಿನಿಕರವಿದಿರಲಿ ಹಿಂದೆ ವಾನರರು 

ಮಡದಿ ಲಕ್ಷ್ಮಣ ದೇವರಿರ್ವರು 

ಬಿಡದೆ ಚಿಮ್ಮಲು ಚಾಮರಂಗಳ 

ಪೊಡವಿಪತಿ ಶ್ರೀರಾಮ ಸಿ೦ಹಾಸನದಿ ರಂಜಿಸಿದ ೨೭ 


ಅಲ್ಲಿ ನೆರೆದ ಮಹಾಮುನೀಶ್ವರ 

ರೆಲ್ಲ ತರಿಸಿದರಖಿಳ ವಸ್ತುವ 

ಬೆಲ್ಲ ಸಕ್ಕರೆ ಜೇನುತುಪ್ಪ ರಸಾಯನಂಗಳಲಿ 
ಭುಲ್ಲವಿಸಿ ರಚಿಸಿದ ಸುಭಕ್ಷಗ 


೪೨ 


ಕನಕ ಸಾಹಿತ್ಯ ದರ್ಶನ-೨ 


ಳೆಲ್ಲವನು ತುಂಬಿದರು ಹೆಡಗೆಗ 
ಳಲ್ಲಿ ಜೋಡಿಸಿ ಹೊರಿಸಿ ತಂದರು ರಾಮನೋಲಗಕೆ 


ತಂದು ಶಿಷ್ಯರು ಭಕ್ಷಗಳ ಮುದ 

ದಿಂದ ಸುರಿಯಲು ನೋಡಿ ನಸುನಗೆ 

ಯಿಂದ ರಘುಕುಲಸಾರ್ವಭೌಮನು ಕರಸಿ ನಿಜಬಲಕೆ 
ಅಂದು ಕೊಡಿಸಲು ನೋಡಿದರು ರುಚಿ 

ಯಿಂದ ಸವಿದರು ಭೋಜ್ಯಗಳನಾ 

ನಂದದಲಿ ಕೊಂಡಾಡಿದರು ವಾನರರು ಮುನಿವರರ 


ಅನಿಲಸುತ ಬಾರೆಂದು ರಘುನಂ 

ದನನು ಕರುಣದೊಳಿವರ ರುಚಿಯೆಂ 

ತೆನಲು ಕರಗಳ ಮುಗಿದು ಬಿನ್ನೈಸಿದನು ರಘುಪತಿಗೆ 
ಇನಕುಲಾನ್ವಯತಿಲಕ ಚಿತ್ತೈ 

ಸೆನಗೆ ಸವಿಯಹುದಿನ್ನು ಧಾನ್ಯದ 
ತನುವನೀಕ್ಷಿಸಬೇಕು ದೇವರು ತರಿಸಿ ನೀವೆಂದ 


ಎನಲು ರಾಮನ್ಯಪಾಲ ಗೌತಮ 

ಮುನಿಯನೀಕ್ಷಿಸಿ ಬೇಕು ಸಲೆ ತರಿ 

ಸೆನಲು ಧಾನ್ಯವನೊಡನೆಯಾಲೋಚಿಸಿದರೀ ಹದನ 
ಮನನಲಿದು ತಂತಮ್ಮ ಶಿಷ್ಕರ 

ವಿನಯದಿಂದಲಿ ಕರೆಸಿ ತಾರೆಂ 

ದೆನಲು ಮೆರೆದರು ತಳುವದವರನು ತಂದು ಸಭೆಯೊಳಗೆ 


ನರೆದಲೆಗನಿದು ನೆಲ್ಲು ಹಾರಕ 

ಬರಗು ಜೋಳವು ಕಂಬು ಸಾಮೆಯು 
ಉರುತರದ ನವಣೆಯಿದು ನವಧಾನ್ಯವೆಂದೆನಲು 
ಮೆರೆವ ರಾಶಿಯ ಕಂಡು ಇದರೊಳು 


೨೮] 


೨೯1 


101 


(೩೧1 


ರಾಮಧಾನ್ಯ ಚರಿತ್ರೆ ೪೩ 


ಪರಮಸಾರದ ಹ್ಯದಯನಾರೆಂ 
ದರಸಿ ಕೇಳಿದನಲ್ಲಿರುತಿಹ ಮಹಾಮುನೀಶ್ವರರ (೩೨) 


ಕೆಲರು ಗೋದಿಯ ಸಾಮೆಯನು ಕೆಲ 

ಕೆಲರು ನವಣೆಯ ಕಂಬು ಜೋಳವ 

ಕೆಲವು ಹಾರಕವೆಂದು ಕೆಲವರು ನೆಲ್ಲನತಿಶಯವ 

ಕೆಲರು ನರೆದಲೆಗನನು ಪತಿಕರಿ 

ಸಲದ ನೋಡಿದ ನೃಪತಿಯದರೊಳು 

ಹಲವು ಮತವೇಕೊಂದನೇ ಪೇಳೆನಲು ಗೌತಮನು 1೩೩ 


ದಾಶರಥಿ ಚಿತ್ತೈಸು ನಮ್ಮಯ 

ದೇಶಕತಿಶಯ ನರೆದಲೆಗನೇ 

ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲು 

ಲೇಸನಾಡಿದೆ ಮುನಿಪ ಗೌತಮ 

ದೋಷರಹಿತನು ಪಕ್ಷಪಾತವ 

ನೀಸು ಪರಿಯಲಿ ಮಾಡುವರೆ ಶಿವಯೆಂದನಾ ವ್ರಿಹಿಗ (೩೪। 


ಎಲ್ಲ ಧರ್ಮದ ಸಾರವನು ನೀವ್‌ 

ಬಲ್ಲಿರರಿಯಿರೆ ಎಲ್ಲರನು ನೀ 

ಎಲ್ಲಿ ನುಡಿವ ಉಪೇಕ್ಷೆಯುಂಟೇ ಸಾಕದಂತಿರಲಿ 

ನೆಲ್ಲು ನಾನಿರೆ ಗೋದಿ ಮೊದಲಾ 

ದೆಲ್ಲ ಧಾನ್ಯಗಳಿರಲು ಇದರಲಿ 

ಬಲ್ಲಿದನು ನರೆದಲೆಗನೆಂಬುದಿದಾವ ಮತವೆಂದ ೩೫ 


ಏನೆಲವೊ ನರೆದಲೆಗ ನೀನು ಸ 

ಮಾನನೇ ಎನಗಿಲ್ಲಿ ನಮ್ಮನು 

ದಾನವಾಂತಕೆ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ 
ಜಾನಕೀ ಪತಿ ಸನಿಹದಲಿ ಕುಲ 


ಅಲ 


ಕನಕ ಸಾಹಿತ್ಯ ದರ್ಶನ-೨ 


ಹೀನ ನೀನು ಪ್ರಶಿಷ್ಠ ಸುಡು ಮತಿ 
ಹೀನ ನೀನೆಂದೆನುತ ಖತಿಯಲಿ ಬೈದು ಭಂಗಿಸಿದ 


ಲೋಕದಲಧಿಕ ಭೋಜನವಿದೆಂ 

ದಾಕೆವಾಳರು ಬುಧರು ಜರೆದು ನಿ 

ರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ 
ನಾಕನಿಳಯರು ಸಾಕ್ಷಿ ನಿನ್ನ ವಿ 

ವೇಕಿಗಳು ಮೆಚ್ಚುವರೆ ಬಾಹಿರ 

ಸಾಕು ನಡೆ ನೀನಾವ ಮಾನ್ಯನು ಕಡೆಗೆ ತೊಲಗೆಂದ 


ಕ್ಲಿತಿಯಮರರುಪನಯನದಲಿ ಸು 

ವತ ಸುಭೋಜನ ಪರಮ ಮಂತ್ರಾ 

ಕ್ಷತೆಗಳಲಿ ಶುಭಶೋಭನದಲಾರತಿಗೆ ಹಿರಿಯರಲಿ 
ಕ್ರತುಗಳೆಡೆಯೊಳಗರಮನೆಯಲಿ 

ಪ್ರತಿದಿನವು ರಂಜಿಸುತ ದೇವರಿ 

ಗತಿಶಯದ ನೈವೇದ್ಯ ತಾನಹೆಂನೆಂದನಾ ವಿಹಿಗ 


ಜನಪರಿಗೆ ಶಿಶುಗಳಿಗೆ ಬಾಂಧವ 

ಜನರೆಡೆಗೆ ಬ್ರಹ್ಮರ ಸಮಾರಾ 

ಧನೆಗೆ ವಿದ್ಯಾರಂಭ ಕಾಲಕೆ ಸಕಲ ಭೂಸುರರ 
ಮನೆಗಳಲಿ ಹರಿದಿವಸದೌಪಾ 

ಸನೆಗಳಲಿ ತಾ ಯೋಗ್ಯನಹುದೆಂ 

ದೆನಿಸಿಕೊಂಬೆನು ನೀನಯೋಗ್ಯನು ಭ್ರಷ್ಟ ತೊಲಗೆಂದ 


ಹೊಸ ಮನೆಯ ಪುಣ್ಯಾರ್ಚನೆಗೆ ಮಿಗೆ 
ಯೆಸೆವ ಮದುಮಕ್ಕಳಿಗೆ ಸೇಸೆಗೆ 
ವಸುಮತೀಶರ ಗರುಡಿಯಲಿ ಶಸ್ತಾಸ್ತದರ್ಚನೆಗೆ 
ಎಸೆವ ವಿಪ್ರರ ಫಾಲದಲಿ ರಂ 


AE 


(೩೭) 


(೩೮, 


೩6] 


ರಾಮಧಾನ್ಯ ಚರಿತ್ರೆ ೪೫ 


ಜಿಸುವ ಗಂಧಾಕ್ಷತೆಯಹೆನು ಭಾ 
ವಿಸಲು ಲೋಕದೊಳಾರು ಸರಿಯಿಂತೆಂದನಾ ವ್ರಿಹಿಗ Ol 


ಧರಣಿಯಮರರು ಮಂತ್ರ ತಂತ್ರೋ 

ಚ್ಚರಣೆಯಲಿ ಹಸ್ತಾಂಬುಜದಿ ಮಿಗೆ 

ಹರಸಿ ಕೊಡಲಕ್ಷತೆಯ ಮಂಡೆಯೊಳಾಂತ ಮಹಿಮರಿಗೆ 

ದುರಿತ ದುಃಖ ವಿನಾಶ ಮಂಗಳ 

ಕರವಹುದು ತಾನೀವೆ ಸಂತತ 

ಸಿರಿಯ ಸಂಪತ್ತಾಯುವನು ಕೇಳೆಂದನಾ ವ್ರಿಹಿಗ PO 


ಪರಿಮಳದ ಚಂದನದ ತರುವಿಗೆ 

ಸರಿಯೆ ಒಣಗಿದ ಕಾಷ್ಠ ಗೋವದು 

ಕರೆದ ಹಾಲಿಗೆ ಕುರಿಯ ಹಾಲಂತರವೆ ಭಾವಿಸಲು 

ಪರಮ ಸಾಹಸಿ ವೀರ ಹನುಮಗೆ 

ಮರದ ಮೇಲಣ ಕಪಿಯು ತಾನಂ 

ತರವೆ ಘಡ ನೀನೆನಗೆ ಸರಿಯೇ ಭ್ರಷ್ಟ ತೊಲಗೆಂದ (೪೨) 


ಸುರನದಿಗೆ ತಾ ಸರಿಯೆ ಕಾಡೊಳು 

ಹರಿವ ಹಳ್ಳದ ನೀರು ತಾ ಗರುಡನ 

ಮರಿಗೆ ಹದ್ದಂತರವೆ ಹಂಸಗೆ ಬಕನು ಹೋಲವುದೆ 

ಸರಸ ಮರಿ ಕೋಗಿಲೆಗೆ ವಾಯಸ 

ನಣಕಿಸುವ ತೆರನಾಯ್ತು ಸಾಕಿ 

ನರೆದಲೆಗ ನೀನಾವ ಮಾನ್ಯನು ಕಡೆಗೆ ತೊಲಗೆಂದ ೩ 


ನುಡಿಯ ಕೇಳುತ ಕನಲಿ ಕ೦ಗಳು 

ಕಿಡಿಮಸಗಿ ಖತಿಗೊಂಡು ನುಡಿದನು 

ಸಿಡಿಲ ಘರ್ಜನೆಯಂತೆ ಸಭೆಯಲಿ ಜರೆದನಾ ವ್ರಿಹಿಯ 
ನುಡಿಗೆ ಹೇಸದ ಭಂಡ ನಿನ್ನೊಳು 


೪೬ 


ಕನಕ ಸಾಹಿತ್ಯ ದರ್ಶನ-೨ 


ಕೊಡುವರೇ ಮಾರುತ್ತರವ ಕಡು 
ಜಡನಲಾ ನಿನ್ನೊಡನೆ ಮಾತೇಕೆಂದ ನರೆದಲೆಗ 


ಸತ್ಯಹೀನನು ಬಡವರನು ಕ 

ಣ್ಜೆತ್ತಿ ನೋಡೆ ಧನಾಢ್ಯರನು ಬೆಂ 

ಬತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು 
ಹೆತ್ತ ಬಾಣಂತಿಯರು ರೋಗಿಗೆ 

ಪತ್ಯ ನೀನಹೆ ಹೆಣದ ಬಾಯಿಗೆ 

ತುತ್ತು ನೀನಹೆ ನಿನ್ನ ಜನ್ಮ ನಿರರ್ಥಕರವೆಂದ 


ಸತ್ತದಿನದಾರಭ್ಯ ಮನುಜರು 

ಮತ್ತೆ ಕರ್ಮವ ಹೊತ್ತು ಪಿಂಡವ 

ನಿತ್ತು ತಪ್ಪದೆ ಮತ್ತೆ ವಾಯಸಕುಲವ ಕರೆಕರೆದು 
ತುತ್ತನಿಡುವರು ಎಳ್ಳು ದರ್ಭೆಗೆ 

ತೆತ್ತಿಗನು ನೀನಾದೆ ಕೀರ್ತಿಯ 

ಹೊತ್ತುಕೊಂಡೆ ದುರಾತ್ಮ ನಿನ್ನೊಳು ಮಾತದೇಕೆಂದ 


ಮಳೆದೆಗೆದು ಬೆಳೆಯಡಗಿ ಕ್ಷಾಮದ 
ವಿಲಯಕಾಲದೊಳನ್ನವಿಲ್ಲದೆ 

ಅಳಿವ ಪ್ರಾಣಿಗಳಾದರಿಸಿ ಸಲಹುವೆನು ಜಗವರಿಯೆ 
ಎಲವೊ ನೀನೆಲ್ಲಿಹೆಯೊ ನಿನ್ನಯ 

ಬಳಗವದು ತಾನೆಲ್ಲಿಹುದು ಈ 


ಹಲವು ಹುಲು ಧಾನ್ಯಗಳೆನಗೆ ಸರಿದೊರೆಯೆ ಕೇಳೆಂದ 


ಬಲ್ಲಿದರು ಬರೆ ಬಡವರಲಿ ನಿ 
ನ್ನಲ್ಲಿಯುಂಟು ಉಪೇಕ್ಷೆ ನಮ್ಮಲಿ 

ಸಲ್ಲದೀ ಪರಿ ಪಕ್ಷಪಾತವದಿಲ್ಲ ಭಾವಿಸಲು 
ಬಲ್ಲಿದರು ಬಡವರುಗಳೆನ್ನದೆ 


(೪೪ 


(೪೫ 


೬ 


೪೭ 


ರಾಮಧಾನ್ಯ ಚರಿತ್ರೆ ೪೭ 


ಎಲ್ಲರನು ರಕ್ಷಿಸುವೆ ನಿರ್ದಯ 
ನಲ್ಲತಾ ನಿನ್ನಂತೆ ಎಲೆ ಕುಟಿಲಾತ್ಮ ಹೋಗೆಂದ (೪೮ 


ನಾನೆಲ್ಕೆ ಲೋಕದಲಿ ನಿರ್ದಯನು ಬಳಿ 

ಕೇನಲೈ ಸದ್ದರ್ಮದಲಿ ಮಧು 

ಪಾನವಾದೆಯಲಾ ದುರಾತ್ಮಕ ನಿನ್ನ ಸೇವಿಸಿದ 

ದಾನವರು ಮಾನವ ಕಿರಾತರು 

ಜ್ಞಾನವಳಿದು ವಿಕಾರದಲಿ ಮತಿ 

ಹೀನರಾದರು ನಿನ್ನ ಗುಣವೇನೆಂದನಾ ವಿಹಿಗ ೪೯] 


ಆಡಬಹುದತಿಶಯವ ನೀ ಕೊಂ 

ಡಾಡಿ ಕೊಂಬರೆ ಸಾಕು ಸಜ್ಜನ 

ರಾಡಿದರೆ ಪತಿಕರಿಸೆ ಲಜ್ಜೆಗೆ ಸಿರವ ಬಾಗುವರು 

ನೋಡಿರೈ ಸಭೆಯವರು ದುರ್ಮತಿ 

ಗೇಡಿ ಇವನಾಡುವದ ನಾವಿ 

ನ್ನಾಡಿದರೆ ಹುರುಳಿಲ್ಲ ಶಿವಶಿವಯೆಂದ ನರೆದಲೆಗ 1೫೦1 


ಸತ್ತವರ ಪ್ರತಿಬಿಂಬರೂಪನು 

ಬಿತ್ತರಿಸಿ ಪಿತೃನಾಮಗಳ ನಿನ 

ಗಿತ್ತು ಮೂವರ ಪೆಸರಿನಲಿ ಕರೆಕರೆದು ದರ್ಭೆಯಲಿ 

ನೆತ್ತಿಯನು ಬಡಿ ಬಡಿದು ಕಡೆಯಲಿ 

ತುತ್ತನಿಡುವರು ಪಶುಗಳಿಗೆ ನೀ 

ನೆತ್ತಿದೆಯೆಲಾ ತನುವ ಸುಡಬೇಕೆಂದ ನರೆದಲೆಗ ೫೧1 


ಏನಿಹಿರಿ ಹಿರಿಕಿರಿದ ನುಡಿಯದೆ 
ಮೌನದೀಕ್ಷಿತರಾದಿರಲ ಕಂ 

ಡೆನು ಮುರಿದಾಡುವಿರಸಾಧ್ಯವೊ ಸಾಧ್ಯವೋ ನಿಮಗೆ 
ಈ ನಪುಂಸಕನಲಿ ನಿರಂತರ 


೪೮ 


ಕನಕ ಸಾಹಿತ್ಯ ದರ್ಶನ-೨ 


ವೇನು ಕಾರಣ ವಾದವಿದು ನಮ 
ಗೇನು ಬುದ್ಧಿಯನರುಹುವಿರಿ ಪೇಳೆಂದ ನರೆದಲೆಗ 


ಮಸೆದುದಿತ್ತಂಡಕ್ಕೆ ಮತ್ಸರ 

ಪಿಸುಣ ಬಲರತಿ ನಿಷ್ಠುರರು ವಾ 

ದಿಸಲು ಕಂಡನು ನೃಪತಿ ಮನದಲಿ ನೋಡಿ ನಸುನಗುತ 
ಹಿಸುಣರಿವದಿರ ಮತ್ಸರವ ಮಾ 

ಣಿಸುವ ಹದನೇನೆನುತ ಯೋಚಿಸಿ 

ದಸುರ ಮುನಿಪರ ನೋಡೆ ಗೌತಮ ಮುನಿಪನಿಂತೆಂದ 


ಅರಸುಗಳು ನಾವೆಲ್ಲ ಭೂಮೀ 

ಸುರರು ನೆರದಿಹ ದಾನವರು ವಾ 

ನರರು ನಮಗೀ ನ್ಯಾಯವನು ಪರಿಹರಿಸಲಳವಲ್ಲ 
ಕರಸುವೆವು ಹರಿಹರವಿರಂಚಾ 

ದೃರನಯೋಧ್ಯೆಗೆ ಅವರ ಗುಣವಾ 

ಧರಿಸಿ ಪೇಳ್ವರು ನಯದೊಳೆಂದನು ರಾಮ ನಸುನಗುತ 


ಪರಮ ಧಾನ್ಯದೊಳಿಬ್ಬರೇ ಇವರಿರಲಿ 
ಸೆರೆಯೊಳಗಾರು ತಿಂಗಳು 

ಹಿರಿದು ಕಿರಿದೆಂಬಿವರ ಪೌರುಷವರಿಯಬಹುದಿನ್ನು 
ಪುರಕೆ ಗಮನಿಸಿ ನಾವು ನಿಮ್ಮನು 

ಕರೆಸುವೆವು ಕೇಳೆನುತಯೋಧ್ಯಾ 

ಪುರಿಗೆ ಪಯಣವ ಮಾಡಹೇಳಿದನಾ ವಿಭೀಷಣಗೆ 


ಸೆರೆಗೆ ನಮ್ಮನು ನೂಕಿ ದೇವರು 
ಸಿರಿಯ ಮದದಲಿ ಕಳೆದರೆಮ್ಮನು 
ಮರದು ಸಲಹುವರಾರು ನಿಮ್ಮಯ ಕರುಣ ಹೊರತಾಗಿ 
ಧರೆಯೊಳಿನ್ನಪಕೀರ್ತಿ ನಾರಿಯ 


1೫೨ 


೫೩ 


೫೪। 


೫೫ 


ರಾಮಧಾನ್ಯ ಚರಿತ್ರೆ ೪೯ 


ಸೆರಗ ಹಿಡಿವುದೆ ಲೇಸೆನುತ ತವೆ 
ಕರಮುಗಿದು ತಲೆಗುತ್ತಿ ಪೇಳಿದನಾಗ ನರೆದಲೆಗ ೫೬) 


ಆಗಲದಕೇನೆಂದು ಕರುಣಾ 

ಸಾಗರನು ಬೀಳ್ಕೊಟ್ಟನವರನು 

ಯೋಗಿಗಳ ವಶಮಾಡಿ ಗೌತಮಮುನಿಯನುಪಚರಿಸಿ 

ರಾಗ ಮಿಗೆ ಮುನಿವರರನಲ್ಲಿ ಸ 

ರಾಗದಿಂದಲೆ ಕಳುಹಿ ಬಳಿಕಾ 

ಯಾಗಸಂರಕ್ಷಕನು ವೀಳೆಯವಿತ್ತನನಿಬರಿಗೆ ೫ರ 


ಹರದುದಾಕ್ಷಣದಲ್ಲಿ ವ್ಯೋಮದಿ 

ಸುರರು ಮಿಗೆ ಕೊಂಡಾಡೆ ಭೂಸುರ 

ವರರು ಕಳುಹಿಸಿಕೊಂಡು ಹೊಕ್ಕರು ತಮ್ಮ ಮಂದಿರವ 

ಹರುಷ ತಗ್ಗಿತು ತಾವರೆಗೆ ಮುಖ 

ವರಳಿದವು ನೈದಿಲೆಗೆ ತಾರಕೆ 

ನೆರೆದುವಾಕಾಶದಲಿ ಅಸ್ತಾಂಬುಧಿಗೆ ಇನನಿಳಿದ ೫೮ 


ನೆಗಳಿದವು ಬೊಂಬಾಳದೀವಿಗೆ 

ರುಗರುಗಿಪ ನವರತ್ನದೊಡುಗೆಯ 

ಹೊಗರೊಗುವ ಕೈದುಗಳ ಸುಭಟರು ಮುಂದೆ ಸಂದಣಿಸೆ 

ನೆಗಹಿ ಕರಗಳ ಪಾಠಕರು ಬಿರು 

ದುಗಳ ಹೊಗಳಲು ಚೀರಿದವು ಕಹ 

ಳೆಗಳು ರಭಸದಿ ಬಂದು ಹೊಕ್ಕನು ನೃಪತಿಯರಮನೆಯ ೫೯ 


ಗಗನಮಣಿ ದಿಗುತಟವ ಸಾರಲು 

ಹೊಗರೊಗುವ ಬಲು ಕಾವಳವು ಸಲೆ 

ಜಗವ ಮುಸುಕಲು ಜನರು ನಿದ್ರಾಂಗನೆಯ ಕೇಳಿಯಲಿ 
ದೃಗುಯುಗಳನೆವೆ ಬಿಗಿದಿರಲು ಮನ 


೫೦ 


ಕನಕ ಸಾಹಿತ್ಯ ದರ್ಶನ-೨ 


ವಿಗತಿವಡೆದಿರೆ ಧರೆಗೆ ದಿನಮಣಿ 
ಮೊಗವ ತೋರುವೆನೆನುತ ಪೂರ್ವಾಚಲಕೆ ನಡೆತಂದ 


ಅರಸುನುಪ್ಪವಡಿಸಿದ ಪೂರ್ವದ 

ತರಣಿಗರ್ಫ್ಯವ ಕೊಟ್ಟು ಭೂಸುರ 

ವರರ ಮಂತ್ರಾಕ್ಷತೆಯ ಕೈಕೊಂಡನನುಜನೊಡಗೂಡಿ 
ಹರುಷ ಮಿಗೆ ಪಾಠಕರ ಸಂದಣಿ 

ನೆರೆಯೆ ಮುನಿಕುಲದೊಡನೆ ನಿಜಮಂ 

ದಿರವ ಹೊರವಂಟವನಿಪತಿಯೋಲಗಕೆ ನಡೆತಂದ 


ಕರೆಸಿದನು ರಾವಣನ ತಮ್ಮನ 

ತರಣಿಸುತ ನಳ ನೀಲ ಜಾಂಬವ 

ಶರಭ ಶತಬಲಿಯಾದಿ ಮುಖ್ಯ ಸಮಸ್ತ ವಾನರರ 
ಹರುಷ ಮಿಗೆ ಸತ್ಕರಿಸಿ ಮುಂದಕೆ 

ತೆರಳಬೇಕೆನೆ ವೀರಸುಭಟರು 

ನೆರೆದುರುಬಿ ಕೈದುಗಳ ಜಡಿದಗ್ಗಳೆಯರೈದಿದರು 


ಹೊಡೆವ ತಮ್ಮಟೆ ಭೇರಿ ಡಮರುಗ 

ಗಿಡಿಗಿಡಿ ಡೌಡೆ ಡಿಂಡಿಮ ಢಕ್ಕೆ 

ನುಡಿವ ಶಂಖ ಮೃದಂಗ ಘನನಿಸ್ಲಾಳ ಮೊದಲಾದ 
ಬಡಿವ ನಾನಾ ವಾದ್ಯರವ ಭೋ 

ರಿಡಲು ಜಯರವದೊಡನೆ ರಘುನ್ಯಪ 

ಮಡದಿ ಸಹಿತೇರಿದನು ಧನಪನ ದಿವ್ಯ ಮಣಿರಥವ 


ಒಡನೆ ಏರಿದನೂರ್ಮಿಳಾಪತಿ 

ಬಿಡದೆ ಚಿಮ್ಮುವ ಚಾಮರವ ಸಾ 

ಲಿಡುತ ನಡೆದುದು ಸಕಲದಳ ಸುಗ್ರೀವನಾಜ್ಞೆಯಲಿ 
ಕಡುಮನದ ರಕ್ಕಸರು ಏರಿದ 


(೬01 


೬೧ 


೬೨] 


(೬೩, 


ರಾಮಧಾನ್ಯ ಚರಿತ್ರೆ ೫೧ 


ರೊಡನೆ ಕರಿ ರಥ ತುರಗವನು ಪಡೆ 
ಕಡಲ ಜಲ ಮೊರೆವಂತೆ ಮೊರೆದುದು ನೃಪನ ಬಲಜಲಧಿ (೬೪1 


ಕಳೆದು ಬಂದರು ಪಂಚನಂದಿಯ 

ಬಳಿಯಲೊಪ್ಪುವ ಪಂಚನದಿಗಳ 

ಹೊಳೆಯ ದಾಂಟುತ ಕಂಡು ಕಿಷ್ಠಿಂಧಾದಿಗೈತಂದು 

ಲಲನೆ ಸೀತಾದೇವಿ ರವಿಜನ 

ಲಲನೆಯರ ತಾ ಕರಸಿ ತನ್ನೊಡ 

ನೊಲಿದು ಬರಬೇಕೆನಲು ಬಂದರು ದೇವಿಯರನೈದಿ ೬೫ 


ಹೊಲಬುದಪ್ಪದೆ ಸಕಲ ನಾಯಕ 

ದಳಸಹಿತ ಮುಂಬಟ್ಟೆಯಲಿ ಮುನಿ 

ಕುಲದ ದರುಶನವಾಗಲಾಶೀರ್ವಾದವನು ಕೊಂಡು 

ಬಳಿವಿಡಿದು ಬರೆ ಜನರ ಪಾಪವ 

ಕಳೆದು ಸಲಹುವ ತುಂಗಭದ್ರೆಯ 

ಕಳೆದುಬ೦ದರು ಮುಂದೆ ಭಾರದ್ವಾಜನಾಶ್ರಮಕೆ ೬೬ 


ಇಳಿದುದಾ ಬನದೊಳಗೆ ಪಾಳಯ 

ಬಳಸಿಬಿಟ್ಟುದು ಮೂರು ಯೋಜನ 

ದಳತೆಯಲಿ ಕಪಿಸೇನೆಯಾ ಮಧ್ಯದಲಿ ನೃಪಭವನ 

ಹಳದಿ ಕೆಂಪಿನ ನೀಲವರ್ಣದ 

ಚಳೆಯಪಟ್ಟೆಯ ಗುಡಿ ಗುಡಾರದಿ 

ಹೊಳೆವ ರತ್ನಗಳಿಂದ ಕಲಶದ ಸಾಲು ರಂಜಿಸಿತು ೬೭ 


ಅರಮನೆಯ ಬಲವಂಕದಲಿ ನಿಜ 
ಶರಣನರಮನೆ ವಾಮಭಾಗದಿ 

ತರಣಿಸುತ ಸುಗ್ರೀವನಂಗದ ಜಾಂಬವಾದಿಗಳ 
ವರ ಭವನವೆಸೆದಿರಲು ಮೇಲು 


೫೨ 


ಕನಕ ಸಾಹಿತ್ಯ 


ಪುರಿಗೆಗಳ ರಂಜಿಸಿ ಕವಾಟದಿ 
ಮೆರೆದುದಗ್ಗದ ವೀರ ರಾಮನ ಪಾಳ್ಯ ಬನದೊಳಗೆ 


ಹೊರವಳಯದಲಿ ದಾನವರ ಬಲ 

ಶರಧಿ ಬಿಟ್ಟುದು ಬಳಸಿ ಸುತ್ತಲು 

ಕರಿ ತುರಗ ರಥ ಪಾಯ್ದಳವು ಸಂದಣಿಸಿ ನಿಂದಿರಲು 
ಮೊರೆವ ರಭಸವ ಕಂಡು ಸುರಮುನಿ 
ವರರಿದೇನೋಯೆನುತ ನಿಜಮಂ 

ದಿರವ ಹೊರವಂಟಲ್ಲಿ ಕೇಳ್ದರು ರಾಮನತಿಶಯವ 


ಉರಗಮಾಲಿ ಮತಂಗ ಗಾರ್ಲ್ಯಾಂ 
ಗಿರಸ ಗಾಲವ ಕಣ್ವ ಜಯಮುನಿ 
ಪರಶುರಾಮ ಪರಾಶ ಕೌಶಿಕ ದಾಲ್ಚ್ಯ ಮೊದಲಾದ 
ವರಮುನಿಗಳೊಡನೈದಿ ಬಂದನು 
ಭರದಿ ಭಾರದ್ವಾಜ ಮುನಿ ರಘು 
ವರನ ಕಾಣಿಸಿಕೊಂಡು ಹರಸಿದರತುಳ ವಿಭವದಲಿ 


ಬಂದ ಮುನಿಗವನೀಶ ವಂದಿಸಿ 

ನಿಂದು ಕರಗಳ ಮುಗಿದು ವಿನಯದೊ 

ಳೆಂದ ನಿಮ್ಮ ಸದಾಗ್ನಿಹೋತ್ರ ಸುಯಾಗ ಕರ್ಮಗಳು 
ಸಂದ ಜಪ ತಪಗಳು ಸುರಕ್ಷಿತ 

ದಿಂದ ಮೆರೆವುದೆ ದಾನವರ ಭಯ 

ದಿಂದ ದುರ್ಫಟವಿಲ್ಲಲಾ ಮುನಿನಾಥ ಹೇಳೆಂದ 


ದಶರಥಾತ್ಮಜ ನೀನು ಲಂಕೆಯೊ 

ಳಸುರ ವೀರರು ಕುಂಭಕರ್ಣನು 

ದಶಶಿರನು ಮೊದಲಾದ ದುರ್ಜನರೆಲ್ಲರನು ಮಡುಹಿ 
ಅಸುರರನುಜಗೆಯಚಲ ಪದವಿಯ 


ದರ್ಶನ-೨ 


೬೮] 


(೬೯1 


(೭೦। 


೭೧] 


ರಾಮಧಾನ್ಯ ಚರಿತ್ರೆ ೫೩ 


ನೊಸೆದು ಸಲಹಿದೆ ನಮ್ಮ ಕರುಣಾ 
ರಸದಿ ಪಾಲಿಸೆ ಬಂದೆಯೆಂದುಪಚರಿಸಿದನು ನೃಪನ ೭೨] 


ಕಮಲ ಸಂಭವನಿತ್ತ ವರದಲಿ 

ಕುಮತಿ ದಾನವರತುಳ ಬಲದಿಂ 

ದುರುಳ ಕಂಟಕರಾಗಿ ಮಡಿದರು ನಿನ್ನ ಬಾಣದಲಿ 

ತಮದ ಗಂಟಲನೊಡೆದು ಮೂಡುವ 

ದ್ಯುಮಣಿಯಂದದಿ ನೀವು ಜನಿಸಿರ 

ಲೆಮಗೆ ದನುಜಾಧಮರ ಭಯವೇನೆಂದನಾ ಮುನಿಪ ೭೩ 


ಅರಸ ಕೇಳ್ದಾ ಮುನಿಯ ವಚನದ 

ಕರುಣರಸ ಧಾರೆಯಲಿ ಅಂತಃ 

ಕರಣ ನನೆದುಪಚರಿಸಿ ಕುಳ್ಳಿರಿಸಿದನು ಮುನಿವರರ 

ಮರುತಸುತನನು ಕರೆದು ತವಕದಿ 

ಭರತನನು ಸಂತೈಸು ಹೋಗೆಂ 

ದುರುತರದ ಪ್ರೇಮದಲಿ ಕಳುಹಿಸಲೆರಗಿ ಹೊರವಂಟ 1೭೪ 


ಹರಿವ ಗಂಗಾನದಿಯ ದಾಂಟುತ 

ಭರದಿ ಕಂಡನು ಶೃಂಗಬೇರೀ 

ಪುರುವ ಹೊಕ್ಕನು ಗುಹನ ಕಾಣಿಸಿಕೊಂಡೆನುಚಿತದಲಿ 

ಮರುತ ಬಿನ್ನೈಸಿದನು ರಘುನೃಪ 

ವರನು ಪೇಳಿದ ಬುದ್ಧಿಯನು ವಿ 

ಸ್ತರಿಸೆ ನಿಷಧಾಧಿಪತಿ ಕೇಳ್ಪತಿಶಯದ ಹರುಷದಲಿ ೭೫ 


ಅನಿಲಸುತ ಬಾ ಮಗನೆ ರಘುನಂ 

ದನಗೆ ನಿನ್ನವೊಲಾಪ್ತರಾರೀ 

ದನುಜ ಮನುಜ ಭುಜ೦ಗರೊಳುಂಟೆ ನಿನ್ನ ಹೋಲುವರು 
ಹನುಮ ನಂದೀಗ್ರಾಮದಲಿ ಭರ 


೫೪ 


ಕನಕ ಸಾಹಿತ್ಯ ದರ್ಶನ-೨ 


ತನಿಹನಗ್ರಜನಗಲ್ಪ ಖೇದದ 


ಮನದ ಪರಿತಾಪವನು ಮಾಣಿಸು ಬೇಗ ಹೋಗೆಂದ 


ಹರುಷಮಿಗೆ ಜನಪದದ ಪರಿಯಂ 
ತರದಿ ಬ೦ದನಿಲಜನ ಕಳುಹಿಸಿ 


ಮರಳಿದನು ಗುಹನಿತ್ತ ಮಾರುತಿ ಮುಂದೆ ಪಥವಿಡಿದು 


ಬರುತ ಮಾರ್ಗಾಂತರದಿ ಕಾನನ 
ಗಿರಿ ಶಿಖರಗಳ ಕಳೆದು ಬರೆ ವಿ 
ಸ್ತರದ ನಂದೀಗ್ರಾಮವನು ಕಂಡಲ್ಲಿ ಮನನಲಿದು 


ಬಂದು ಭರತನ ಕಂಡು ನಮಿಸಿದ 

ಡೆಂದ ನೀನಾರಿಲ್ಲಿಗಿಂದೈ 

ತಂದ ಕಾರಣವೇನು ನಿನ್ನಭಿಧಾನವೇನೆನಲು 
ನಿಂದು ಕೈಗಳ ಮುಗಿದು ನಸುನಗೆ 

ಯಿಂದ ನುಡಿದನು ಹನುಮ ತಾ ರಘು 
ನಂದನನ ಸೇವಕನು ಕಳುಹಿದ ದೇವ ನಿಮ್ಮಡಿಗೆ 


ರಾವಣನ ಸಂಹರಿಸಿ ಲಂಕೆಯ 

ನಾ ವಿಭೀಷಣಗಿತ್ತು ಸೀತಾ 

ದೇವಿ ಲಕ್ಷ್ಮಣ ಸಹಿತ ಭಾರದ್ವಾಜನಾಶ್ರಮಕೆ 
ದೇವ ಬ೦ದನು ಸಕಲ ವಿಭವದಿ 

ನೀವು ಚಿತ್ತದೊಳವಧರಿಸಿಯೆನೆ 

ಪಾವಮಾನಿಯ ನುತಿಸಿ ತಕ್ಕೈಸಿದನು ಭರತೇಂದ್ರ 


ಹರುಷ ಹೆಚ್ಚಿದ ಮನದಿ ತಮ್ಮನ 
ಕರೆದು ಶತ್ರುಪ್ನನನಯೋಧ್ಯಾ 


ಪುರಿಗೆ ಕಳುಹಿದ ಜನನಿಯರಿಗೀ ವಾರ್ತೆಯೆಲ್ಲವನು 


ಅರುಹಿ ಬಾಯೆನಲಗ್ರಜನ ಸಿರಿ 


(೭೬ 


೭ 


೭೮ 


1೭೯1 


ರಾಮಧಾನ್ಯ ಚರಿತ್ರೆ ೫೫ 


ಚರಣಕಭಿಮುಖನಾಗಿ ವಂದಿಸಿ 
ಹರುಷಮಿಗೆ ಹೊರವಂಟು ಹೊಕ್ಕನಯೋಧ್ಯಪುರವರವ (೮೦। 


ಚೀರಿದವು ಕಹಳೆಗಳು ತಮ್ಮಚೆ 

ಭೇರಿ ಶಂಖ ನಿನಾದ ಹಬ್ಬಿತು 

ಸಾರಿತಂದಿನ ದಿವಸದಲಿ ಶತ್ರುಘ್ನ ಬಂದನೆನೆ 

ಆರತಿಯ ತಳಿಗೆಗಳ ಸಂದಣಿ 

ಕೇರಿ ಕೇರಿಯೊಳ್ಳೆದಿದವು ಕೈ 

ವಾರಿಗಳ ಗಡಣದಲಿ ಹೊಕ್ಕನು ರಾಜ ಮಂದಿರವ (೮೧। 


ಜನನಿಯರು ಮೂವರಿಗೆ ನಮಿಸಿದ 

ತನುಜನನು ತಕ್ಕೈಸಿ ಪೇಳಿದ 

ನಿನಕುಲಾನ್ವಯ ಬಂದ ಭಾರದ್ವಾಜನಾಶ್ರಮಕೆ 

ಎನಲು ಹರುಷಾನಂದಮಯರಸ 

ಹೊನಲಿನೊಳಗೋಲಾಡಿದರು ಮುಖ 

ವನಜವರಳಿತು ಜನನಿಯರಿಗವನೀಶ ಕೇಳೆಂದ 1೮.೨ 


ಕರೆಸಿದನು ಶತ್ರುಘ್ನ ಮಂತ್ರೀ 

ಶ್ವರ ಸುಮಂತನ ಕೂಡೆ ನುಡಿದನು 

ತರುಣಿಕುಲ ರಾಜೇ೦ದ್ರನಣ್ಣನ ಬರವ ಕೇಳಿದೆವು 

ಪುರವ ಶೃಂಗರಿಸಲ್ಲಿ ಕರಿ ರಥ 

ತುರಗ ಮೇಳೈಸಿರಲಿ ಮೋದದ 

ತರುಣಿಯರು ಸಂದಣಿಸಿ ನಡೆಯಲಿ ನೃಪನ ದರುಶನಕೆ (೮೩ 


ಎಂದು ಮಂತ್ರಿಯೊಳರುಹಿ ತಾ ನಿಜ 

ಮಂದಿರಕೆ ನಡೆತಂದು ಪಯಣವ 

ನಂದು ಮಾಡಿದ ಜನನಿ ಕೌಸಲದೇವಿ ಮೊದಲಾದ 
ಇಂದುವದನೆಯರೇರುತಿರ್ದರು 


೫೬ 


ಕನಕ ಸಾಹಿತ್ಯ ದರ್ಶನ-೨ 


ಅಂದಣವ ಸೊಸೆಯರು ವರೂಥದಿ 
ಹಿ೦ದುಮುಂದಿಟ್ಟಣಿಸಿ ನಡೆದುದು ಸತಿಯರೊಗ್ಗಿನಲಿ 


ಪುರಜನವ ಸಂತೈಸಿ ಭೂಸುರ 

ವರರ ಮಂತ್ರಾಕ್ಷತೆಯ ಕೈಕೊಂ 

ಡರಸ ರಾಮ ಶ್ರೀ ಪದಾಬ್ಜವ ನೆನೆದು ಮನದೊಳಗೆ 
ತರಿಸಿ ಮಾಲ್ಕಾಂಬರ ಸುಗಂಧವ 

ಕರೆಸಿಕೊಟ್ಟನು ರಾಜವರ್ಗಕೆ 

ಹರುಷದಲಿ ಶತ್ರುಪ್ನನೇರಿದ ದಿವ್ಯಮಣಿ ರಥವ 


ವಿವಿಧ ವಾದ್ಯ ಧ್ವನಿಯ ಕಹಳಾ 

ರವದ ಸನ್ನೆಯೊಳ್ಳೆದಿಬಹ ನೃಪ 

ನಿವಹದಲಿ ಚತುರಂಗ ಸೇನೆಯ ಪದದ ಕೆಂಧೂಳಿ 
ಭುವನವಾಕಾಶವನು ಮುಸುಕಿದ 

ಡವನಿ ನೆಗ್ಗಲು ಬಲವು ಬಲು ಭಾ 

ರವಣೆಯಲಿ ಹೊರವಂಟನಾ ಶತ್ರುಘ್ನನೊಲವಿನಲಿ 


ಸತ್ತಿಗೆಯ ಸಾಲುಗಳ ಬೀಸುವ 

ಬಿತ್ತರದ ಚೌರಿಗಳ ರಥದಲಿ 

ತೆತ್ತಿಸಿದ ಸೂನಗಿಯ ಸೀಗುರಿ ಗುಡಿ ಪತಾಕೆಗಳ 
ಮತ್ತೆ ಗಜಘಟೆ ತುರಗ ಕಾಲಾ 

ಳೊತ್ತರಿಸಿ ಬರೆ ಕಮಠ ಕೂರ್ಮರ 

ನೆತ್ತಿ ನೆಗ್ಗಲು ನಡೆದುದಗಣಿತ ಸೇನೆ ವಹಿಲದಲಿ 


ಪುರವ ಕಳೆದರು ಮುಂದೆ ಯಮುನಾ 
ವರನದಿಯನುತ್ತರಿಸೆ ಪಯಣದಿ 

ಮೆರೆವ ನಂದೀಗ್ರಾಮವನು ಕಂಡಲ್ಲಿಗೈತಂದು 
ಭರತನೊಡಗೊಂಡಲ್ಲಿ ಹನುಮನ 


(೮೪; 


(೮೫ 


Ll 


[eral 


ರಾಮಧಾನ್ಯ ಚರಿತ್ರೆ ೫೭ 


ಕರುಣದಲಿ ಸತ್ಕರಿಸಿ ಮುಂದಕೆ 
ತೆರಳಿದರು ಕೌಸಲ್ಯರಾಮನ ಕಾಣ್ಣ ತವಕದಲಿ 6೮1 


ಇತ್ತ ಕೇಳೈ ಪಾಂಡವಾಗ್ರಜ 

ಸತ್ವ ಗುಣನಿಧಿ ರಾಮಚಂದನು 

ವತ್ತರಿಸಿಬರೆ ಕಂಡು ನಲಿಯುತ ಜಾನಕಿಯ ಕರೆದು 

ಇತ್ತ ನೋಡೆಲೆ ದೇವಿ ಭರತನ 

ಶತ್ರುಹರ ಶತ್ರುಘ್ನರಿವರು ಸ 

ಮಸ್ತ ಬಲಸಹಿತಿದಿರು ಬರುತಿದೆ ನೋಡು ನೀನೆಂದ (೮೯. 


ಎಂದು ತೋರಿಸಿ ಮನದ ಹರುಷದಿ 

ಮಿಂದು ಲಕ್ಷ್ಮಣನೊಡನೆ ಸತಿಸಹಿ 

ತಂದು ರಥವೇರಿದನು ರಾಮನೃಪಾಲನಾಕ್ಷಣಕೆ 

ಮುಂದೆ ನೆರೆದುದು ಬನದೊಳಗೆ ಮುದ 

ದಿಂದ ಪಾಠಕರುಗ್ರಡಿಸೆ ನಲ 

ವಿಂದ ಮುನಿಕುಲದೊಡನೆ ತೆರಳಿದನಾ ಮಹೀಪಾಲ ೦। 


ತಲ್ಲಣಿಸಿ ದಶದಿಕ್ಕುಗಳ ಬಲ 

ವೆಲ್ಲ ನೆರೆದುದು ವಾನರಾಧಿಪ 

ರಲ್ಲಿ ಸುಗ್ರೀವನ ವರೂಥದ ಬಳಿಯೆ ಸಂದೆಣಿಸೆ 

ನಿಲ್ಲದೈದಿದರಾ ವಿಭೀಷಣ 

ನಲ್ಲಿ ದಾನವಸೇನೆ ಕೈದುಗ 

ಗಳಲ್ಲಿ ಹೊರವ೦ಟನು ವನಾಲಯದಿಂದಲಿದಿರಾಗಿ IO 


ದೂರದಲಿ ಮಣಿರಥದೊಳಗೆ ರಘು 
ವೀರರಿಬ್ಬರು ಕಂಡು ಬರೆ ಹೊಂ 
ದೇರನಿಳಿದರು ಭರತ ಶತ್ರುಘರು ಸರಾಗದಲಿ 
ಧಾರುಣಿಗೆ ಮೈಯಿಕ್ಕಿದರು ಪರಿ 


೫೮ 


ಕನಕ ಸಾಹಿತ್ಯ ದರ್ಶನ-೨ 


ವಾರವೆಲ್ಲವು ನೊಸಲಕ್ಕೆಗಳ 
ಭೂರಿ ಸಂತೋಷದ ಸಮುದ್ರದೊಳಾಳಿತಂದಿನಲಿ 


ಇಳಿದು ರಥವನು ನೃಪತಿ ಸೀತಾ 

ಲಲನೆ ಲಕ್ಷ್ಮಣಸಹಿತ ತಾ ಕೌ 

ಸಲೆ ಸುಮಿತ್ರಾದೇವಿ ಕೈಕೆಯ ಚರಣಕಭಿನಮಿಸಿ 
ತೊಲಗಿದಸು ಬ೦ದಂತೆ ತನಯರ 

ಚೆಲುವನೀಕ್ಷಿಸಿ ಜನನಿಯರು ಕಂ 

ಗಳಲಿ ಜಲತುಂಬಿ ನೆರೆ ಬಿಗಿಯಪ್ಪಿದರು ನಂದನರ 


ವಿಮಲಮತಿ ಶತ್ರುಘ್ನ ಭರತರು 

ನಮಿಸಿದರು ರಘುಪತಿಗೆ ಲಕ್ಷ್ಮಣ 

ನಮಿಸಿದನು ಭರತಂಗೆ ಭರತಾನುಜನ ಸಂತೈಸೆ 
ಸಮತೆಯಲಿ ಸುಗ್ರೀವ ಜಾಂಬವ 

ರಮಿತ ಬಲವನು ಜನನಿಯ ಚರಣ 

ಕಮಲವನು ಕಾಣಿಸಿದ ಸುಕರದೊಳೂರ್ಮಿಳಾರಮಣ 


ವರವಿಭೀಷಣ ದೇವ ಬಂದನು 

ಭರತ ಶತ್ರುಘ್ನರಿಗೆ ವಂದಿಸಿ 

ಕರದ ಪುಷ್ಪಾಂಜಲಿಯ ಬಿನ್ನೈಸಿದನು ವಿನಯದಲಿ 
ಅರಸನನುಜರು ನೀವು ನಿಮ್ಮಯ 

ಚರಣ ದರುಶನವಾಯ್ತು ನಮಗೇ 

ನರಿದು ಲೋಕದೊಳೆಂದು ಕೊಂಡಾಡಿದನು ಮನದಣಿಯೆ 


ಜನಕಸುತೆ ಹರುಷದಲಿ ಸುಗ್ರೀ 

ವನ ಸತಿಯರೊಡನಿರ್ದು ಮಾವನ 
ವನಿತೆಯರಿಗಭಿನಮಿಸೆ ಸೊಸೆಯಳ ತೆಗೆದು ತಕ್ಕೈಸಿ 
ಬನದೊಳಗೆ ಬಲುನೊಂದಲಾ ಮಾ 


(೯೨1 


(೩ 


(೯೪ 


೫ 


ರಾಮಧಾನ್ಯ ಚರಿತ್ರೆ ರ್ಜ 


ನಿನಿಯೆ ಬಾರ್‌ ತಾಯೆ ಬಾರೆಂ 
ದೆನುತ ಕಂಬನಿದೊಡೆದು ಲಾಲಿಸಿದರು ಮಹಾಸತಿಯ (೯೬| 


ತರಿಸಿ ಮಣಿಭೂಷಣ ದುಕೂಲವ 

ಧರಣಿ ತನುಜೆಗೆ ತೊಡಿಸಿ ಭರತನು 

ತರುಣಿಸುತ ಜಾಂಬವ ವಿಭೀಷಣರುಗಳ ಸತ್ಕರಿಸಿ 

ಪುರಕೆ ಪಯಣವ ಮಾಡಿದನು ಡಂ 

ಗುರದ ಸನ್ನೆಯೊಳಂದು ಹೊರವಂ 

ಟರು ಮಹಾಂಬುಧಿ ತೆರಳುವಂತೆ ಸಮುದ್ರ ಘೋಷದಲಿ ೯೩ 


ಮಸಗಿದುದು ಕೆಂಧೂಳಿ ಗಗನವ 

ಮುಸುಕಿದರೆ ರವಿ ಧಾತುಗುಂದಿದ 

ಪಸರಿಸಿತದೆಣ್ನೆಸೆಯನೀಂಟಿತು ಸಪ್ತ ಸಾಗರವ 

ಉಸುರು ತೆಗೆಬಗೆಯಾಯ್ತು ಕೂರುಮ 

ನಸಿದನಹಿಪತಿ ಬಲದ ಭಾರದಿ 

ಬೆಸುಗೆ ಬಿಡೆ ಗಿರಿ ವಾದ್ಯತತಿ ಘರ್ಜಿಸಿತು ಮೂಜಗವ ೮ 


ಅರಸ ಕೇಳಿಲ್ಲಿಂದಯೋಧ್ಯಾ 

ಪುರಿಗೆ ಬಂದನು ರಾಮ ನೃಪತ 

ನ್ನರಸಿ ಲಕ್ಷ್ಮಣ ಭರತ ಶತ್ರುಘ್ನಾದಿ ಬಾಂಧವರ 

ಪರುಠವಣೆಯಲಿ ರಾಜತೇಜದಿ 

ಸುರರು ದುಂದುಭಿ ಮೊಳಗೆ ನಿಜಮಂ 

ದಿರದ ಬಾಗಿಲ ಬಳಿಯ ನಿಂದನು ಮುನಿಪರೊಗ್ಗಿನಲಿ ೯ 


ಅನಿಮಿಷರು ಸಂದಣಿಸೆ ಅಭದಿ 
ಹನುಮನಾಕ್ಷಣ ಬಂದು ಕೈಲಾ 

ಗಿನಲಿ ಪಾಯವಧಾನ ಚಿತ್ತವಧಾನವೆಚ್ಚರಿಕೆ 
ಎನಲು ರಥದಿಂದಿಳಿದು ರಘು ನಂ 


೬೦ 


ಕನಕ ಸಾಹಿತ್ಯ 


ದನನು ಹೊಕ್ಕನು ರಾಜಭವನವ 
ತನತನಗೆ ಪುರಜನರು ಕಾಣಿಕೆಗೊಟ್ಟು ನಮಿಸಿದರು 


ಗುರು ವಸಿಷ್ಠನ ಮತದಿ ತಮ್ಮಂ 

ದಿರು ಸಹಿತ ಮಜ್ಜನವ ಮಾಡಿದ 

ನರಸ ದಿವ್ಯಸುಗಂಧ ಮಾಲ್ಕಾಂಬರ ಸುಭೂಷಣವ 
ಧರಿಸಿದರು ನಾಲ್ವರು ಕುಮಾರರು 

ಹರುಷಮಿಗೆ ನಿಜಜನನಿಯರು ಮೂ 

ವರಿಗೆ ವಂದಿಸಿ ಮೆರೆದರಗ್ಗದ ರಾಜತೇಜದಲಿ 


ಓಲಗಕೆ ನಡೆತಂದು ರಾಮನ್ಭ 

ಪಾಲನನುಜರು ಸಹಿತ ಮಂತ್ರೀ 

ಜಾಲ ಬಾಂಧವ ಸಹಿತ ತಿರೆಯ ಸಮಸ್ತ ಧರಣಿಪರು 
ಓಲಗದಿ ಮುನಿ ಮುಖ್ಯರೆಲ್ಲರು 

ಲೀಲೆಯಿಂ ಕುಳ್ಳಿರೆ ಸುಮಂತ್ರನು 

ಕುಲಗುರುವಿಗೆ ನಮಿಸಿಯಾಳೋಚಿಸಿದನೀ ಹದನ 


ವರನೃಪಾಲಗೆ ರಾಜಪಟ್ಟವ 

ಧರಿಸಬಹುದೇ ಜೀಯಯೆನೆ ಭೂ 

ಸುರರ ಬರಹೇಳೆನುತ ತರಿಸಿದರಖಿಳ ವಸ್ತುಗಳ 
ತರಿಸಿ ಕವಳವನುಭಯರಿಗೆ ಕರ 

ಕರೆಸಿ ಕೊಡಿಸಿದನಾ ಸುಮಂತನು 

ಪುರವ ಸಲೆ ಶೃಂಗರಿಸೆ ಪರಿಚಾರರಿಗೆ ನೇಮಿಸಿದ 


ವಾರಣದ ಬೀದಿಗಳ ಘನ ಶೃಂ 

ಗಾರದಿ೦ ನವರತ್ನ ಜಲ್ಲಿಯ 

ತೋರಣದ ಮಂಟಪದ ಸಿರಿಯಲಿ ಮೇಲು ಕಟ್ಟುಗಳ 
ಕಾರಳಿಯ ಕುಂಕುಮದ ನವ ಪ 


ದರ್ಶನ-೨ 


(೧೦೦ 


೧೦೧ 


೧೦೨1 


(೧೦೩ 


ರಾಮಧಾನ್ಯ ಚರಿತ್ರೆ ೬೧ 


ನ್ನೀರ ಚಳೆಯದ ಕತ್ತುರಿಯ ಮತ 
ಸಾರಳಿಯ ರಚನೆಯಲಿ ಶೃಂಗರಿಸಿದರು ಪಟ್ಟಣವ (೧೦೪ 


ಬರೆಸಿದರು ವಾಲೆಗಳ ದಿಕ್ಕಿನ 

ಅರಸುಗಳ ಬರಹೇಳಿ ಮುನಿ ಮು 

ಖ್ಯರನು ಬಂದರು ಅವನಿಪಾಲಕರತುಳ ಬಲಸಹಿತ 

ತರುಣಿಯರು ಶೃಂಗರಿಸಿದರು ಪರಿ 

ಪರಿಯ ದಿವ್ಯದುಕೂಲ ವಸ್ತ್ರಾ 

ಭರಣ ಭೂಷಿತರಾಗಿ ಪಿಡಿದರು ಕಲಶಕನ್ನಡಿಯ (೧೦೫। 


ಹರುಷದಲಿ ತಂತಮ್ಮ ಕೈಯಲಿ 

ಪರಮ ಪುಣ್ಯಸುವಸ್ತುಗಳ ತಂ 

ದಿರಿಸಿದರು ಹರುಷದಲಿ ನೆರೆದುದು ಬಹುಳ ಸಂಖ್ಯೆಯಲಿ 

ಶರದಿ ಮೇರು ದಿಗಂತದವನೀ 

ಶ್ವರರು ಯಾಚಕ ಪಂಡಿತರು ಕವಿ 

ವರರು ಗಾಯಕ ಮಲ್ಲ ದೈವಜ್ಞರು ಸುನರ್ತಕರು (೧೦೬ 


ಬಂದರತಿ ಬೇಗದಲಿ ವರತೃಣ 

ಬಿಂದು ಮುನಿ ದಮನಾಖ್ಯ ಸನಕ ಸ 

ನಂದ ಶೌನಕ ಸೂತ ಶತಮುಖ ಸುಮತಿ ಜಾಬಾಲಿ 

ಸಂದ ದಾಲ್ಭ್ಯ ಮರೀಚೆ ಲೋಗಾ 

ನಂದ ಸುರುಗುರು ರೋಮಜನು ಮುಚು 

ಕುಂದ ನಾರದರಖಿಳ ತಪಸಿಗಳ್ಳೆದಿತೊಗ್ಗಿನಲಿ (೧೦೭ 


ಅತ್ತಿ ಭಾರದ್ವಾಜ ವಿಶ್ವಾ 

ಮಿತ್ರ ಗೌತಮ ವಾಮದೇವನ 

ಗಸ್ತ್ಯ ಕಣ್ವಾಂಗಿರಸ ಮಾರ್ಕಂಡೇಯ ಮೈತ್ರೇಯ 
ಸತ್ಯತಪ ಕೌಂಡಿನ್ಯ ಕೌಶಿಕ 


೬೨ 


ಕನಕ ಸಾಹಿತ್ಯ ದರ್ಶನ-೨ 


ಪುತ್ರ ಶುಕ ವಾಲ್ಮೀಕಿಯಾ ಮುನಿ 

ಪೋತ್ತಮರು ಸಂದಣಿಸಿದರು ರಘುನ್ಯಪನ ಸಭೆಯೊಳಗೆ 
ಚ್ಯವನ ಜನ್ನು ಮೃಕಂಡು ಮುನಿಗಾ 

ಲವ ಶತಾನಂದೈಕ ನಾರದ 

ಶ್ರವತಿ ಕಶ್ಯಪ ಕಪಿಲ ಶೌನಕ ಶನಕ ಜಮದಗ್ನಿ 

ಪವನ ಭಕ್ಷಣ ಗಾರ್ಗ್ಯಖಷಿ ಭಾ 

ರ್ಗವ ಸನತ್ನುತ ನಂದ ಜಯಮುನಿ 
ನಿವಹದೊಡನೈತಂದನಾ ದೂರ್ವಾಸನೊಲವಿನಲಿ 


ಚೋಳ ಗುಜ್ಜರ ದ್ರವಿಡ ವಂಗ ವ 

ರಾಳ ಜೋಟಕ ಸಿಂಧು ಶಿಬ ನೇ 

ಪಾಳ ಪಾಂಡ್ಯ ಮರಾಟ ಸಿ೦ಹಳ ಹೂಣ ಸವ್ವೀರ 
ಲಾಳ ಮಗಧ ವಿದರ್ಭ ರುತು ಮಲೆ 

ಯಾಳ ನಿಷಧ ಕಳಿಂಗ ವರ ಪಾಂ 

ಚಾಳ ಬಹುದೇಶಾಧಿಪತಿಗಳು ಬ೦ದರೊಗ್ಗಿನಲಿ 


ಮಾಳವಾಂಧ್ರಾಕರುಷವರ ನೇ 

ಪಾಳ ಬರ್ಬರ ಮತ್ತ್ಯನೃಪ ಬಂ 

ಗಾಳಮಾಂಧ್ರ ಮರಾಟ ಕೋಸಲ ಕೊಡಗ ಕರ್ನಾಟ 
ಗೌಳ ಕುಂತಳ ಕೃಕರಪತಿ ಬ 

ಲ್ಲಾಳ ಕೊಂಕಣ ಚೀನ ಕೈಕಯ 

ರಾಳ ಮೇಳದಿ ಬಂದು ಹೊಕ್ಕರು ನೃಪನ ವರಸಭೆಯ 


ಕೇರಳಾಧಿಪ ಬಾಹ್ಲಿಕನು ಹ 

ಮ್ಮೀರ ಚೈದ್ಯ ಕುರುಶ್ತಪತಿ ಗಾಂ 

ಧಾರ ಸಂಬಳ ತುಳುವ ನೃಪ ಕಾಶ್ಮೀರ ಸೌರಾಷ್ಟ್ರ 
ಸೂರಸೇನ ನವ ಪ್ರಚೇನ ಸು 


(೧೦೮ 


(೧೦೯1 


(೧೧೦! 


(೧೧೧1 


ರಾಮಧಾನ್ಯ ಚರಿತ್ರೆ ೬೩ 


ಪಾರಿಯಾತ್ರ ಕರೂಷಚಿಥ ವರ 
ಭೂರಮಣರೈತಂದರತುಳ ಮನೋನುರಾಗದಲಿ 10೧೨1 


ಅಕುಟಿಲನೆ ಕೇಳ್‌ ಪಾಂಡವಾಗಜ 

ಮುಕುರವದನೆಯರುತ್ತವದಿ ಜಾ 

ನಕಿಯಲಂಕರಿಸಿದರು ಮಾಲ್ಕಾಂಬರದಿ ಸಿರಿಮುಡಿಯ 

ಸಕಲ ವೈಭವದಿಂದೆ ವೈಮಾ 

ನಿಕರು ಕೈವಾರಿಸಲು ಗಗನ 

ಸಖಿಯರ ನಡುವೆ ಮೃಗಾಕ್ಷಿ ಬಂದಳು ನೃಪನ ಗದ್ದುಗೆಗೆ (೧೧೩ 


ಭರತ ಭಾರಿಯ ಸತ್ತಿಗೆಯ ಚಾ 

ಮರವ ಲಕ್ಷ್ಮಣ ದೇವ ಚಿಮ್ಮಲು 

ಧರಿಸಿದನು ಶತ್ರುಘ್ನ ಗಿಂಡಿಯ ಹೆಗಲ ಹಡಪದಲಿ 

ಮರುತಸುತ ಸೇವಿಸಲು ಚರಣದಿ 

ಗುರು ವಸಿಷ್ಠನ ಸಮ್ಮುಖದಿ ರಘು 

ವರನು ನಿಜಸತಿ ಸಹಿತ ಸಿ೦ಹಾಸನದಿ ರಂಜಿಸಿದ ೧೧೪1 


ವರ ವಿಭೀಷಣ ಜಾಂಬವಂತರು 

ತರಣಿಸುತ ನಳ ನೀಲನಂಗದ 

ಶರಭ ಶತಬಲಿ ಗವಯ ವೀರಗವಾಕ್ಷ ಮೊದಲಾದ 
ಧುರವಿಜಯರೆಡವಂಕದಲಿ ನಿಂ 

ದಿರಲು ಬಲದಲಿ ಸಿದ್ಧ ವಿದ್ಯಾ 

ಧರರು ನೆರೆದರನೇಕ ವಿದ್ವಾಂಸರು ಕವೀಶ್ವರರು ೧೧೫1 


ಮೇಲು ಮಣಿಗಳ ರತ್ನಕಾಂತಿಯ 

ಮೌಳಿಗಳ ಮನ್ನೆಯರು ಮಂತ್ರೀ 

ಜಾಲ ಸಹಿತಿದಿರಿನಲಿ ನಿಂದುದು ಮಕುಟವರ್ಥನರು 
ಓಲಗದಿ ಮಿಗೆ ವಾರಸತಿಯರು 


೬೪ 


ಕನಕ ಸಾಹಿತ್ಯ 


ಓಲಗಿಸೆ ರಘುನೃಪನನಾಗಳೆ 
ತಾಳೆ ಮದ್ದಳೆ ಭೇರಿ ಡೆಂಕ ನಿನಾದ ರಂಜಿಸಿತು 


ಅಲ್ಲಿ ನೆರೆದ ಮುನೀಶರೆಲ್ಲರು 

ಬಲ್ಲ ಭೂಸುರನಿವಹ ಮಂತ್ರಿಗ 

ಳಲ್ಲಿ ಸುಮುಹೂರ್ತದಲಿ ಪಟ್ಟವ ಕಟ್ಟಿದರು ನೃಪಗೆ 
ಸಲ್ಲಲಿತ ಸತ್ತೀರ್ತಿವಧು ಪರ 

ನಲ್ಲಿ ನಿಲ್ಲದೆ ಬಂದು ಸೀತಾ 

ವಲ್ಲಭನ ಪೊ೦ದಿದಳು ಕು೦ತೀಸೂನು ಕೇಳೆಂದ 


ಗುರು ವಸಿಷ್ಠ ಮುನೀಂದ್ರ ಭೂಮೀ 

ಸುರರೊಡನೆ ತಾ ಬಂದು ರಾಮನ 

ಹರಸಿ ಮಂತ್ರಾಕ್ಷತೆಯ ತಳೆದರು ದೇವನಂಗದಲಿ 
ಸುರರು ದುಂದುಭಿ ಮೊಳಗೆ ಹೂವಿನ 

ಸರಿಯ ಸುರಿದರು ನಿರ್ಜರರು ಧರೆ 

ಯರಸುಗಳು ಕೈಮುಗಿದು ಮುಯಿಗಳನಿತ್ತರವನಿಪಗೆ 


ಮುನಿಸತಿಯರೊಡನೈದಿ ಭೂಸುರ 

ವನಿತೆಯರು ಶೋಭನದ ಧವಳವ 

ವಿನಯದಲಿ ಪಾಡಿದರು ಜಯಜಯ ರವ ನಿನಾದದಲಿ 
ಕನಕ ರತ್ನದ ನೂಪುರದ ಕಾ 

ಮಿನಿಯರೊಯ್ಯಾರದಲಿ ರಘುನಂ 

ದನನ ಹರಸುತಲೆತ್ತಿದರು ನವರತ್ನದಾರತಿಯ 


ಆರು ಹೊಗಳುವಡರಿದು ಸಭೆಯಲಿ 

ಸಾರ ಸಂಗೀತದ ವಿನೋದದಿ 
ವಾರಕಾಂತಾಜನದಲೊಪ್ಪುವ ಕೇಳಮೇಳವದ 
ಚಾರು ಗೀತ ನೃತ್ಯಗಳ ಸೇವಾ 


ದರ್ಶನ-೨ 


NOEL 


೧೧೭ 


(೧೧೮ 


(೧೧೯ 


ರಾಮಧಾನ್ಯ ಚರಿತ್ರೆ ೬೫ 


ಗಾರಿಕೆಯನೇನೆಂಬೆನೈ ಜಂ 
ಭಾರಿಯೋಲಗದಂತೆ ಮೆರೆದುದು ನೃಪತಿಯಾಸ್ಥಾನ ೧೨೦1 


ಕರೆದು ಯಾಚಕ ಪಂಡಿತ ಭೂ 

ಸುರರ ಗಾಯಕ ಮಲ್ಲರನು ಕವಿ 

ವರರಿಗಿತ್ತನು ಧೇನು ಕನಕಾಂಬರ ಸುವಸ್ತುಗಳ 

ಅರಸುಗಳಿಗಾದರಿಸಿ ಕೊಟ್ಟನು 

ಕರಿತುರಗ ರಥ ದಿವ್ಯ ಹೇಮಾಂ 

ಬರ ಸುವಸ್ತುಗಳಿಂದ ಕಳುಹಿದನಾ ವಸಿಷ್ಠಮುನಿ ೧೨೧ 


ಕೊಟ್ಟ ಸುಮುಹೂರ್ತದೊಳಗಾಗ ವ 

ಶಿಷ್ಟ ಗುರುವಿಂಗೆರಗಿ ರಘುವರ 

ನೆಟ್ಟನೈತಂದಲ್ಲಿ ಹೊಕ್ಕನು ರಾಜಮಂದಿರವ 

ಸೃಷ್ಟಿಗಧಿಪನ ಕೀರ್ತಿವಧು ಘನ 

ನಿಷ್ಠೆಯಲಿ ಧಾವಳ್ಯ ವಸನವ 

ಮುಟ್ಟು ನಲಿದಾಡಿದಳು ತ್ರಿಜಗದ ಜನದ ಜಿಹ್ವೆಯಲಿ (೧೨೨। 


ಅರಸ ಕೇಳ್ನರುದಿವಸದಲಿ ರಘು 

ವರನು ತನ್ನೋಲಗಕೆ ನೃಪರನು 

ಕರೆಸಿದನು ನಿಜಮಂತ್ರಿ ಬಾ೦ಂಧವಜಾಲ ವರ್ಗವನು 

ತರಣಿಸುತ ಜಾಂಬವ ವಿಭೀಷಣ 

ರಿರದೆ ಬಂದರು ಕೈಮುಗಿದು ಕು 

ಳ್ಲಿರಲು ಪರಿತೋಷದಲಿ ನುಡಿದನು ರಾಮ ನಸುನಗುತ ೧೨೩ 


ಕೇಳು ಲಕ್ಷ್ಮಣ ಕೇಳು ಜಾಂಬವ 
ಕೇಳು ನಳ ನೀಲಾದಿ ಸುಭಟರೆ 
ಕೇಳಿರೈ ನರೆದಲೆಗವ್ರಿಹಿಯರು ಸೆರೆಯೊಳಿರ್ದವರ 
ಕಾಲ ಸವೆದುದು ದಿವಸವಿಂದಿಗೆ 


೬೬ 


ಕನಕ ಸಾಹಿತ್ಯ ದರ್ಶನ-೨ 


ಏಳು ತಿಂಗಳು ಕಳೆದವವದಿರ 
ಪಾಲಿಸಲು ಬೇಕನಿಲಸುತ ನೀ ಕರೆದು ತಾರೆಂದ 


ಹೈ ಹಸಾದವೆನುತ್ತ ವಂದಿಸೆ 

ಬಾಹುಬಲದಗ್ಗಳಿಕೆ ಮಿಗೆ ನಿ 

ರ್ವಾಹದಲಿ ಹೊರವಂಟನತಿ ವೇಗದಲಿ ಪಥವಿಡಿದು 
ಸಾಹಸವನೇನೆಂಬೆ ವಜ್ರದ 

ದೇಹನಲ್ಲಾ ಹನುಮ ತನ್ನ ಮ 

ನೋಹರದ ಯಷಿಗಳನು ಕಂಡನು ಪಂಚನಂದಿಯಲಿ 


ಅವರ ಪಾದಾಂಬುಜಕೆ ವಂದಿಸಿ 

ಪವನಸುತ ಬಿನ್ನೈಸಿದನು ರಾ 

ಘವ ನೃಪಾಲನು ಕಳುಹೆ ಬಂದೆನು ನಿಮ್ಮ ದರುಶನಕೆ 
ಅವಧಿ ಸವೆದುದು ಸೆರೆಮನೆಯೊಳಿ 
ರ್ದವರನೊಡಗೊಂಡೀಕ್ಷಣವೆ ನೀ 

ವವನಿಪನ ಸ೦ಮುಖಕೆ ಚಿತ್ತೈಸೆಂದು ಕೈಮುಗಿದ 


ಹನುಮನಾಡಿದ ನುಡಿಗೆ ಗೌತಮ 

ಮುನಿಪ ನಸುನಗುತೆದ್ದು ಬನದಲಿ 

ಘನತಪೋಬಲ ಮಹಿಮರನು ಕರಸಿದನತುಳವೇಗದಲಿ 
ಮನದಿ ಹರುಷಿತನಾಗಿ ಮುನಿ ಸೆರೆ 

ಮನೆಯ ಪ್ರತಿವಾದಿಗಳನೊಡಗೊಂ 

ಡನುಪಮಿತ ಗುಣನಿಲಯ ಮುನಿ ಹೊರವ೦ಟನಾಶ್ರಮವ 


ಬ೦ದನತಶಿ ಹರುಷದಲಿ ಮುನಿಕುಲ 
ವೃಂದದೊಡನೈತರಲು ರಘುಕುಲ 

ನಂದು ಬಿಜಯಂಗೈಸೆ ತಂದನು ರಾಜಮಂದಿರಕೆ 
ಬಂದರೇ ಪ್ರತಿವಾದಿಗಳು ಕರ 


1೧೨೪1 


1೧೨೫1 


(೧೨೬ 


(೧೨೭ 


ರಾಮಧಾನ್ಯ ಚರಿತ್ರೆ ೬೭ 


ತಂದಿರೇ ನೀವೆನುತ ಮುನಿಕುಲ 
ವೃಂದವನು ಸತ್ಕರಿಸಿ ಕುಳ್ಳಿರಿಸಿದನು ಗೌತಮನ (೧೨೮ 


ಇವರ ವ್ಯವಹಾರವನು ಪರಿಹರಿ 

ಸುವ ವಿಚಾರವ ಮಾಡಿ ಮನದಲಿ 

ರವಿಕುಲಾನ್ವಯ ರಾಮ ನೆನೆದನು ಹೃದಯ ಶುದ್ಧಿಯಲಿ 

ಶಿವನ ಧ್ಯಾನಿಸಲಾಕ್ಷಣವೆ ತ್ರೈ 

ಭುವನಕರ್ತರು ಇಂದ್ರ ಮೊದಲಾ 

ದವರು ಬಂದರಯೋಧ್ಯಪುರಧಾಮನೋಲಗಕೆ (೧೨೯1 


ವಸುಗಳಮರರು ಭುಜಂಗಾಮರ 
ರಸುರ ಕಿನ್ನರ ಯಕ್ಷ ರಾಕ್ಷಸ 

ಶಶಿ ರವಿಗಳಾದಿತ್ಯ ವಿದ್ಯಾಧರರು ಗುಹ್ಯಕರು 

ವಸುಧೆಯಮರರು ಕ್ಷತ್ರಿಯರು ಜೋ 

ಯಿಸರು ವೈಶ್ಯ ಚತುರ್ಥರುನ್ನತ 

ಕುಶಲ ವಿದ್ಯಾಧಿಕರು ನೆರೆದುದು ನೃಪನ ಸಭೆಯೊಳಗೆ (೧೩೦1 


ಇಂತೆಸೆವನಾ ಸಭೆಯೊಳಗೆ ಮತಿ 

ವಂತ ನುಡಿದನು ಧಾನ್ಯವರ್ಗದ 

ಸಂತತಿಯ ಬರಹೇಳಿಯೆನೆ ಸೆರೆಮನೆಯೊಳಿರ್ದವರು 

ನಿಂತು ಕರಗಳ ಮುಗಿದು ಧರಣೀ 

ಕಾಂತ ರಘುವರನೀ ಸುಬುದ್ಧಿಯ 

ನೆಂತು ನಮಗರುಹುವಿರಿಯದ ಪೇಳೆಂದ ನರೆದಲೆಗ (೧೩೧। 


ಎನಲು ರಾಮನೃಪಾಲ ನೋಡಿದ 

ಘನ ತಪೋಮಹಿಮರಿಗೆ ನುಡಿದನು 

ಮನವ ವಂಚಿಸಲಾಗದೀ ಧರ್ಮವನು ನೆರೆ ತಿಳಿದು 
ಅನುನಯದಿ ಪೇಳೆನೆ ಮುನೀಂದರು 


೬೮ 


ಕನಕ ಸಾಹಿತ್ಯ ದರ್ಶನ-೨ 


ಅನಿಮಿಷರನೀಕ್ಷಿಸಿದರಲ್ಲಿಯ 
ಘನ ಮಹಾಸಭೆಯೊಳಗೆ ಭಾರ್ಗವ ರಾಮನಿಂತೆಂದ 


ಆರು ನುಡಿಯರೆ ನೀವು ಹಿರಿಯರು 
ಮೀರಿಸುವರಾರಿವರೊಳಗೆ ಗುಣ 

ಸಾರನಾವನು ಪೇಳೆನಲು ಜಂಭಾರಿ ನಸುನಗುತ 
ಸಾರಹೃದಯನು ನರೆದಲೆಗ ನಿ 

ಸ್ಲಾರನೀ ವ್ರಿಹಿಯೆನಲು ಗುಣನಿಧಿ 

ಮಾರುತಾತ್ಮಜ ನೋಡಿದನು ಸನ್ನೆಯಲಿ ನಾರದನ 


ಅಹುದು ಸುರಪನ ಮಾತು ನಿಶ್ಚಯ 

ವಹುದು ನರೆದಲೆಗನೆ ಸಮರ್ಥನು 

ಬಹಳ ಬಲಯುತ ಸೆರೆಗೆ ತಳ್ಳಲು ಕಾಂತಿಗೆಡಲಿಲ್ಲ 
ಸಹಜವಿದು ಪರಪಕ್ಷವಾದಡೆ 

ವ್ರಿಹಿ ಕರಗಿ ಕಂದಿದನು ಸೆರೆಯಲಿ 

ವಿಹಿತವದು ಕೇಳೆಂದು ನಾರದ ನುಡಿದ ನಸುನಗುತ 


ಎಲ್ಲ ನವಧಾನ್ಯದಲಿ ಈತನೆ 

ಬಲ್ಲಿದನು ಹುಸಿಯಲ್ಲ ಬಡವರ 

ಬಲ್ಲಿದನಾರೈದು ಸಲಹುವನಿವಗೆ ಸರಿಯುಂಟೆ 
ನೆಲ್ಲಿನಲಿ ಗುಣವೇನು ಭಾಗ್ಯದಿ 

ಬಲ್ಲಿದರ ಪತಿಕರಿಸುವನು ಅವ 

ನಲ್ಲಿ ಸಾರವ ಕಾಣೆಯೆಂದನು ಕಪಿಲಮುನಿ ನಗುತ 


ಸುರಮುನಿಗಳಿಂತೆನಲು ಭೂಸುರ 

ವರರು ಸಂತೋಷಿಸಲು ಸಭಿಕರು 

ನರೆದಲೆಗ ನೀ ಬಾರೆನುತ ರಾಮನೃಪಾಲ ನೆರೆಮೆಚ್ಚಿ 
ಕರೆದುಕೊಟ್ಟನು ತನ್ನ ನಾಮವ 


೧೩೨1 


(೧೩೩ 


(೧೩೪, 


(೧೩೫ 


ರಾಮಧಾನ್ಯ ಚರಿತ್ರೆ 


ಧರೆಗೆ ರಾಘವನೆಂಬ ಪೆಸರಾ 
ಯ್ತಿರದೆ ವ್ರಿಹಿ ನಾಚಿದನು ಸಭೆಯಲಿ ಶಿರವ ಬಾಗಿಸಿದ 


ಹರುಷದೋರಿದ ಮನದಿ ನಲಿವುತ 
ನರೆದಲೆಗನೈತಂದು ರಾಮನ 

ಸಿರಿಚರಣಕಭಿನಮಿಸೆ ದೇವಾಸುರರು ಕೊಂಡಾಡೆ 
ಹರಸಿ ಮುತ್ತಿನ ಸೇಸೆಯನು ಭೂ 

ಸುರರು ಮಂತ್ರಾಕ್ಷತೆಯನಿತ್ತುಪ 

ಚರಿಸಿದರು ರಾಗಿಯನು ಪೊಗಳಿದರಲ್ಲಿ ಮುನಿವರರು 


ಸರಸಿಜೋದ್ಭವ ಮೆಚ್ಚಿಕೊಟ್ಟನು 

ಕರಕಮಂಡಲ ಪಾತ್ರೆಯನು ಶಂ 

ಕರ ತ್ರಿಶೂಲವನಿತ್ತ ಕೊಟ್ಟನು ಕಾಲ ದಂಡವನು 
ನಾರದನು ಚಕ್ರವನು ಕೊಟ್ಟನು 

ಉರುತರದ ಕೂರಿಗೆಯ ವಾಸವ 

ನುರಗಪತಿ ವಾಸುಗಿಗಳಿತ್ತರು ನೇಣು ಪಾಶಗಳ 


ಧನದನಿತ್ತನು ಯಂತ್ರರಕ್ಷೆಯ 

ಬನದೊಳಿಹ ಮೂಲಿಕೆಯ ಮಂತ್ರವ 
ವಿನಯದಿಂದ ವಿಭೂತಿಯನು ವರಕಾಲಭೈರವನು 
ಇನಶಶಿಗಳಾದರಿಸಿ ಕೊಟ್ಟರು 

ಘನತರದ ಜಲ್ಲರಿಯ ವರುಣನು 
ಕನಕಮಣಿನಿರ್ಮಿತದ ಕರಗವನಿತ್ತು ಮನವೊಲಿದು 


ಕರೆಸಿದಳು ಶರ್ವಾಣಿ ತನ್ನಯ 

ಮರುಳು ಬಳಗವನೆಲ್ಲ ನೀವೀ 

ಧರಣಿಯಲಿ ಸತಿರೂಪತಾಳ್ಗಗಣಿತದ ಮನೆಗಳಲಿ 
ಹುರುಳುಗೆಡಿಸದೆ ಸರ್ವಭೂತಾ 


೬೯ 


೧೩೬ 


1೧೩೭1 


೧೩೮೦1 


1೧೩೯1 


೭೦ 


ಕನಕ ಸಾಹಿತ್ಯ 


ತ್ಕರಿಗೆ ಪಕ್ವಾನ್ನವನು ನೀಡೆಂ 
ದುರುತರದ ಪ್ರೇಮದಲಿ ಕಳುಹಿದಳಗಜೆ ಕರುಣದಲಿ 


ಈ ತೆರದಿ ದೇವಾಸುರರು ನವ 
ನೀತಿಮಾರ್ಗದಿ ಕರೆದು ವರಗಳ 
ಪ್ರೀತಿಯಿಂದಾದರಿಸಿ ಕೊಟ್ಟರನೇಕ ವಿಭವದಲಿ 
ಭೂತಳದ ಜನರೊಡನೆ ನೀ ಪ್ರ 
ಖ್ಯಾತನಾಗೆನೆ ನರೆದಲೆಗ ನೆರೆ 

ವಾತನಾದನು ಮರ್ತ್ಯದಲಿ ನರನಾಥ ಕೇಳೆಂದ 


ಇನಕುಲೇಂದನ ಪದಕೆ ವಂದಿಸಿ 

ಹನುಮ ಬಿನ್ನೈಸಿದನು ನೀವಾ 

ತನಿಗೆ ನಾಮಾಂಕಿತವನಿತ್ತಿರಿ ನಿಮ್ಮನಗಲುವೆನೆ 
ಎನಗೆ ಹದನೆಂತೆನಲು ನಸುನಗೆ 

ಮಿನುಗೆ ನುಡಿದನು ರಾಮನಿದ್ದೆಡೆ 

ನಿನಗೆ ನಿನ್ನಭಿಧಾನವಾಗಲಿ ಹನುಮ ಕೇಳೆಂದ 


ಸೇವಕನ ಹಿಂದುಳಿದು ದೇವರು 

ನೀವು ಮುಂದಡಿಯಿಡಲು ನಿಮ್ಮದ 

ದಾವ ಗುಣವೆನೆ ಹನುಮನಾಡಿದ ನುಡಿಗೆ ನಸುನಗುತ 
ನಾವು ಜನನದಿ ಮುಂದು ಕಲಹದ 

ಠಾವಿನಲಿ ನಾ ಮುಂದೆ ನಡೆಯೆಂ 

ದೀ ವಿಚಾರವ ತಿಳುಹಿದನು ನರನಾಥನನಿಲಜಗೆ 


ಭಾನುವಂಶಜನಾ ವಿಭೀಷಣ 
ನಾನನವನೀಕ್ಷಿಸಲು ನಸುನಗು 

ತಾ ನರೇಂದ್ರನ ಸನ್ನೆಯಲಿ ನಿಷ್ಠವಕವನ ಕರೆದು 
ದಾನವೇಶ್ವರನಾ ಸತಿಗೆ ಸು 


ದರ್ಶನ-೨ 


(೧೪೦! 


(೧೪೧। 


(೧೪೨। 


(೧೪೩ 


ರಾಮಧಾನ್ಯ ಚರಿತ್ರೆ ೭೧ 


ಮ್ಮಾನದಿಂ ಕೊಡಲೀರ್ವರು ನವ 
ಧಾನ್ಯದಲಿ ವಿಖ್ಯಾತರಾದರು ನೃಪತಿ ಕೇಳೆಂದ (೧೪೪। 


ಹರಿಹರ ಬ್ರಹ್ಮಾದಿ ದೇವಾ 

ಸುರರು ಮಹಾಮುನೀಶ್ವರರು ವಾ- 

ನರರು ಕೊಂಡಾಡಿದರು ರಘುಕಲ ಸಾರ್ವಭೌಮಕನ 

ಸುರರು ದುಂದುಭಿ ಮೊಳಗೆ ಮಲ್ಲಿಗೆ 

ಯರಳ ಮಳೆಗರೆದವು ವಿಮಾನದಿ 

ಪುರಕೆ ತೆರಳಿದರಲ್ಲಿ ಹರದುದು ನೃಪತಿಯಾಸ್ಥಾನ ೧೪೫ 


ಇಂತು ಸಭೆಯಲಿ ಮಾನಭಂಗವ 

ದೆಂತು ಬಂದುದು ತನಗೆನುತಲತಿ 

ಚಿಂತೆಯಲಿ ಕಡುನೊಂದು ತಲೆಗುತ್ತಿದನು ನೀರೊಳಗೆ 

ಇಂತು ಪರಿತಾಪದಲಿ ಲಕ್ಷ್ಮೀ 

ಕಾಂತ ಶಿವಶಿವಯೆನುತಲಿರೆ ಭೂ 

ಕಾಂತ ದಶರಥರಾಮನಾಥನು ಕರೆದು ಲಾಲಿಸಿದ ೧೪೬ 


ಮರುಳೆ ಬಾರೈ ವ್ರಿಹಿಯೆ ಮನದಲಿ 

ಕೊರಗಿ ಚಿಂತಿಸಲೇಕೆ ನಾವೀ 

ನರೆದಲೆಗನತಿಶಯವ ಮಾಡಿದೆವೆಂದು ಕನಲಿದೆಯ 

ಧರೆಗೆ ಹೊದ್ದಿದ ಕ್ಲಾಮಕಾಲದಿ 

ಕರುಣದಿಂ ನಡೆತಂದು ಲೋಕವ 

ಹೊರೆವನದು ಕಾರಣವೆ ಪತಿಕರಿಸಿದೆವು ಕೇಳೆಂದ ೧೪೭ 


ದೀನರಲಿ ದಾರಿದ್ರ ಜನದಲಿ 

ನೀನು ನಿರ್ದಯನೆಂದೆವಲ್ಲದೆ 
ಹೀನಗಳೆದವರಲ್ಲ ನಿನ್ನನು ನಾವು ಸಭೆಯೊಳಗೆ 
ಮಾನುಷನು ನಮ್ಮೆಡೆಗೆ ನೀ ಸುರ 


೬೨ 


ಕನಕ ಸಾಹಿತ್ಯ ದರ್ಶನ-೨ 


ಧೇನುವಿನ ಸಮ ನಿನ್ನ ಚಿತ್ತದಿ 
ಹಾನಿದೋರಲದೇಕೆ ಬಿಡು ಬಿಡು ಚಿಂತೆ ಯಾಕೆಂದ 


ದೇವರಿಗೆ ಪರಮಾನ್ನ ನೀ ಮನು 

ಜಾವಳಿಗೆ ಪಕ್ವಾನ್ನವೀತನು 

ನೀವು ಧರೆಯೊಳಗಿಬ್ಬರತಿ ಹಿತದಲಿ ನೀವಿಹುದು 
ನಾವು ಕೊಟ್ಟೆವು ವರವ ಸಲ್ಲುವು 

ದಾವ ಕಾಲದಲಿನ್ನು ನೀವೇ 

ಪಾವನರು ಪರಮ ಸುಖಿಯೆಂದುಪಚರಿಸಿದನು ನೃಪತಿ 


ನಲವು ಹಿಂಗಿದ ವ್ರಿಹಿಯ ರಾಗಿಯು 

ಜಲವ ಹಸ್ತದೊಳೊರಸಿ ಇಂದ್ರನ 

ಬಳಿಗೆ ಕಳುಹುವೆ ನಿನ್ನ ಸ೦ಶಯವೇಕೆ ಚಿತ್ತದಲಿ 
ಕಲಿತನವ ಕೈಕೊಂಡು ಸತ್ಯದ 

ಹೊಲಬುದಪ್ಪದೆ ಚೋಳದೇಶವ 

ನೊಲಿದು ನೀ ಸಲಹೆಂದು ನೇಮವನಿತ್ತು ಕಳುಹಿಸಿದ 


ಪಾ೦ಡವಾಗ್ರಜ ಕೇಳಿದ್ಯ ಮಾ 

ರ್ತಾಂಡ ವಂಶಜ ದಾಶರಥಿಯಾ 

ಖಂಡಲನ ಮತವಿಡಿದು ಕರಸಿದನುತುಳ ಧಾನ್ಯವನು 
ಗಂಡುಗಲಿಗಳು ನೀವು ಧರಣೀ 
ಮಂಡಲದೊಳಾದರಿಸಿ ದೇವರ 

ನಂಡಲೆದು ಸಲಹೆಂದು ನೇಮವನಿತ್ತು ಕಳುಹಿಸಿದ 


ತಪಸಿಗಳನಾದರಿಸಿ ದೇಶಾ 

ನಿಪರ ಮನ್ನಿಸಿ ಧರಣಿಯಮರರ 
ನುಪಚರಿಸಿ ವಿದ್ವಾಂಸ ಕವಿಜನ ಮಲ್ಲಗಾಯಕರ 
ಅಪರಿಮಿತ ಯಾಚಕರ ಕಳುಹಿಸಿ 


(೨೪೮ 


(೧೪೮: 


(೧೫೦। 


(೧೫೧। 


ರಾಮಧಾನ್ಯ ಚರಿತ್ರೆ ೭೩ 


ತಪನತನಯನ ಸತಿಯರಿಗೆ ರಘು 
ನೃಪತಿಕೊಡಿಸಿದನಖಿಳ ದಿವ್ಯಾಂಬರ ಸುಭೂಷಣವ ೧೫೨1 


ಪಾಂಡವಾಗಜ ಕೇಳು ಘನ ಕೋ 

ದಂಡ ದೀಕ್ಷಾಚಾರ್ಯ ನೀಭೂ 

ಮಂಡಲದೊಳತಿ ಕೀರ್ತಿವಡೆದನು ಸತ್ಯಧರ್ಮದಲಿ 

ಚ೦ಡ ವಿಕ್ರಮ ರಾಮನ್ಯಪ ಮಾ 

ರ್ತಾಂಡಸುತ ಮೊದಲಾದ ವಾನರ 

ತಂಡವನು ಕಳುಹಿಸಿ ಸುವಸ್ತುವನಿತ್ತು ಸತ್ಕರಿಸಿ (೧೫೩ 


ಕರುಣದಿಂದ ವಿಭೀಷಣನ ಪತಿ 

ಕರಿಸಿ ಕರಿರಥ ತುರಗ ವಸ್ತಾ 

ಭರಣವಿತ್ತುಪಚರಿಸಿ ಕಳುಹಿದನಾಗಳಸುರರನು 

ಗುರು ವಸಿಷ್ಠನ ಮತದಿ ತಮ್ಮಂ 

ದಿರು ಸಹಿತ ಸಾಮ್ರಾಜ್ಯವಾಳಿದ 

ವರದನಗಪತಿಯಾದಿಕೇಶವರಾಯ ವಿಭವದಲಿ (೧೫೪. 


ವ್ಯೋಮಕೇಶ ವಿರಿಂಚಿ ವಾಸವ 

ತಾಮರಸದಳನಯನರಿವರು ಮ 

ಹಾ ಮಹಿಮರೀ ವ್ರಿಹಿಯ ನರೆದಲೆಗರ ವಿವಾದವನು 

ರಾಮ ಸಭೆಯಲಿ ತೀರಿದುದು ಸು 

ತ್ರಾಮನೋಲಗದಲ್ಲಿ ಕೇಳ್ದೆವು 

ರಾಮಧಾನ್ಯದ ಕಥೆಯನಭಿವರ್ಣಿಸಿದೆ ನಿನಗೆಂದ ೧೫೫ 


ಆಲಿಸಿದೆನೆಲೆ ಮುನಿಪ ನೀವಿದ 
ಪೇಳೆ ಕೇಳ್ಬೆನು ಮೇಲೆ ಸಜ್ಜನ 
ಜಾಲ ತಣಿಯಿತು ಸಕಲ ಕರ್ಣಾಮೃತದಿ ರಂಜಿಸಿತು 
ಹೇಳಲೇನದ ಮನದ ಬೇಸರ 


೭೪ 


ಕನಕ ಸಾಹಿತ್ಯ ದರ್ಶನ-೨ 


ಬೀಳುಕೊಂಡುದು ಹರುಷ ಚಿತ್ತದೆ 
ದಾಳಿ ಹರಿಯಿತ್ತೆನುತ ಮುನಿಪದಕೆರಗಿ ಕೈಮುಗಿದ 


ಅರಸ ನೀ ಮನವೊಲಿದು ಕೇಳದ 

ಚರಿತೆ ತಾನೊಂದಿಲ್ಲ ಲೋಕದಿ 

ಪರಮ ಪುಣ್ಯದ ರಾಮಕಥೆಯಿದ ಕೇಳ್ಬೆ ನೀನಿಂದು 
ಕೊರತೆಯುಂಟೇ ಇಷ್ಟಭೋಗವ 

ಹರಿಕೊಡುವ ನಿಮಗಿನ್ನುಯೆನುತುಪ 

ಚರಿಸಿ ಕಳುಹಿಸಿಕೊ೦ಡು ಮುನಿ ಹೊರವಂಟನಾಶ್ರಮಕೆ 


ಶರಧಿಶಯನ ಮುಕುಂದ ಸಚರಾ 

ಚರಭರಿತ ನಿರ್ಗುಣ ನಿರಾಮಯ 

ಸುರ ನರೋರಗವಂದ್ಯ ವರಪುರದಾದಿಕೇಶವನ 
ಚರಣದಂಕಿತಮಾಗಿ ಪೇಳಿದ 

ಪರಮಧಾನ್ಯದ ಚರಿತೆ ಸಂತತ 
ಧರೆಯೊಳಿಂತೊಪ್ಪಿಹುದು ಆಚಂದ್ರಾರ್ಕ ಪರಿಯಂತ 


“ಮಂಗಳಂ?” 


ಇ ಜಬ ಓಟ ಟು 


(೧೫೬ 


೧೫೭ 


(೨೫೮ 


